ಶ್ರೀವಾದೀಂದ್ರತೀರ್ಥ ವಿರಚಿತಂ 


ಅನುವಾದಕರು : 
ವಿದ್ವಾನ್‌ ಜಿ. ಗುರುವೆಂಕಟಾಚಾರ್ಯ ಎಂ.ಎ. 


ಶ್ರೀವಾದೀಂದ್ರತೀರ್ಥ ವಿರಚಿತಂ 


ಶ್ರೀಗುದುಗುಣಸ್ಪ್ತವನಮ್‌ 


(ಕನ್ನಡ ಅನುವಾದ ಸಹಿತ) 


ಅನುವಾದಕರು: 
ವಿದ್ವಾನ್‌ ಜಿ. ಗುರುವೆಂಕಟಾಚಾರ್ಯರು ಎಂ.ಎ. 
ಪ್ರಾಧ್ಯಾಪಕರು, ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರು. 


ಪ್ರಕಾಶಕರು: 
ಶ್ರೀ ಗುರುರಾಜ ಅಸೋಸಿಯೇಷನ್‌ (ರಿ.) 
ಮಾಡೆಲ್‌ ಹೌಸ್‌ ಬೀದಿ, ಬಸವನಗುಡಿ, 
ಬೆಂಗಳೂರು-560 004. 


ಶ್ರೀಗುರುಗುಣಸವನಮ್‌ (ಕನ್ನಡಾನುವಾದ ಸಹಿತ) 
pf) «4 
ಅನುವಾದ ಮತ್ತು ವಿವರಣೆ : ಜಿ. ಗುರುವೆಂಕಟಾಚಾರ್ಯ ಎಂ.ಎ. ವಿದ್ವಾನ್‌ 


ಪ್ರಕಾಶಕರು: ಶ್ರೀ ಗುರುರಾಜ ಅಸೋಸಿಯೇಷನ್‌ (ರಿ.) 
ಮಾಡೆಲ್‌ಹ್‌ೌಸ್‌ ಬೀದಿ, ಬಸವನಗುಡಿ, 
ಬೆಂಗಳೂರು-560 004. 


ಹಕ್ಕುಗಳು ಕಾದಿರಿಸಲಟಿವೆ. 
ಕ್‌ we 


ಪುಟಗಳು: 60 +10 


ಬೆಲೆ: ರೂ. 
ಕ್ಷ ಸ ಶೋಧನ ಮಂದಿರ 


G 
prt 
a 
1) 
7 
lL 

J 3 
ಡಾ 
ಗ 
Jt 
zl 


ಮುನುಡಿ 
1 


ಜ್ಞಾನಿವರ್ಯರೂ, ಭಕ್ತರ ಪಾಲಿಗೆ ಕಾಮಧೇನು - ಕಲವೃಕ್ಷರೆಂದೂ 
ಪ್ರಖ್ಯಾತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತಾದ ಸಂಸ್ಕೃತದ 
ಸ್ತೋತ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಎರಡು. ಒಂದು, ಶ್ರೀ ರಾಘವೇಂದ್ರ 
ಸ್ಟ್ರಾ ಮಿಗಳು ಬ್ರ ಂದಾವನ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಅವರ ಪ್ರಿಯ ಶಿಷ್ಯರಾದ 
ಶ್ರೀ ಅಪ್ಪಣ್ಣಾಚಾರ್ಯರು ಭಕ್ತಿಪರವಶರಾಗಿ ಅತ್ಯಂತ ಭಾವುಕತೆಯಿಂದ ರಚಿಸಿದ 
ಸ್ತೋತ್ರ. ಇನ್ನೊಂದು, ಅವರ ಪ್ರಶಿಷ್ಠರಾದ, ಪೂರ್ವಾಶ್ರಮದ ಸಂಬಂಧಿಕರಾದ 
ಶ್ರೀ ವಾದೀಂದ್ರತೀರ್ಥ ಶ್ರೀಪಾದಂಗಳವರು ರಚಿಸಿದ ಶ್ರೀಗುರುಗುಣಸ್ತವನ. ಶ್ರೀ 
ಅಪ್ಪಣ್ಣಾಚಾರ್ಯರು ರಚಿಸಿದ ಸ್ಟೋತ್ರ ಲಕ್ಷಾಂತರ ಭಕ್ತರ ಬಾಯಲ್ಲಿ ನಲಿಯುವ 
ಸೋತ್ರವಾಗಿದ್ದು ಶ್ರೀ ರಾಘವೇಂದ್ರ ಸಾಮಿಗಳ ಅನುಗ್ರಹವನ್ನು ಬೇಡುವವರ 

ಹ ೦ ವ a 
ಪಾಲಿನ ಭಾಗ್ಯವೆಂದೆನಿಸಿದೆ. 


ಹಾಗೆಯೇ, ಶ್ರೀವಾದೀಂದ್ರ ಸ್ವಾಮಿಗಳು ರಚಿಸಿದ ಶ್ರೀಗುರುಗುಣಸ್ತವನದ 
ವಿಶಿಷ್ಟತೆಯೂ ಅನನ್ಯ ಸಾಧಾರಣವಾದುದು. ಶ್ರೀ ಅಪ್ಪಣ್ಣಾಚಾರ್ಯರು ರಚಿಸಿದ 
ಸ್ತೋತ್ರಕ್ಕಿಂತಲೂ ದೀರ್ಪವಾದ ಈ ಸ್ತೋತ್ರವೂ ಭಕ್ತಿರಸ ಪರಿಪೂರಿತವಾಗಿದ್ದು 
ಅದರ ಶ್ರವಣಮಾತ್ರದಿಂದಲೇ ರೋಮಾಂಚನಗೊಳಿಸುವ ವಿಶಿಷ್ಟ ಸತ್ತ್ವವನ್ನು 
ಪಡೆದಿದೆ. ಅತ್ಯುತೃಷ್ಟ ಕಾವ್ಯಗುಣವನ್ನು ಪಡೆದಿರುವ ಈ ಸ್ತೋತ್ರ ಸುಮನೋಹರ 
ಶೈಲಿಯಲ್ಲಿ ಭಗವಂತನ ಸ್ತೋತ್ರದಿಂದಾರಂಭಿಸಿ, ಶ್ರೀಮದಾಚಾರ್ಯರ ಮತ್ತು 
ಪರಂಪರೆಯಲ್ಲಿ ಬಂದ ಗುರುಗಳ ಸ್ತೋತ್ರವನ್ನೊಳಗೊಂಡಿದೆ. ಶ್ರೀರಾಘವೇಂದ್ರ 
ಸ್ವಾಮಿಗಳ ಸ್ತುತಿಯ ಜೊತೆಗೆ ಅವರ ಎಲ್ಲ ಗ್ರಂಥಗಳ, ಅವುಗಳ ವೈಶಿಷ್ಟ್ಯದ 
ಪರಿಚಯವನ್ನು ಮಾಡಿಕೊಡುವ ಈ ಸ್ತೋತ್ರ ಸ್ತೋತ್ರಸಾಹಿತೃದಲ್ಲೇ ವಿಶಿಷ್ಟ 
ಸ್ವಾನವನ್ನು ಪಡೆದಿರುವ ಸ್ತೋತ್ರವಾಗಿದೆ. 

ಶ್ರವಣಪಠನಾದಿಗಳನ್ನು ಮಾಡುವವರಿಗೆ ಶ್ರೀರಾಘವೇಂದ್ರ ಸ್ವಾಮಿಗಳ 
ಅನುಗ್ರಹವನ್ನು ಕರುಣಿಸುವ ಇಂತಹ ದಿವ್ಯ ಸ್ತೋತ್ರವನ್ನು ನ್ಯಾಯವೇದಾಂತ 


Iv 


ಶಾಸ್ತ್ರಗಳಲ್ಲಿ ವಿಶಿ ಷ್ಟ ಪಾಂಡಿತ್ಯವನ್ನು ಹಡೆದಿರುವುದರ ಜೊತೆಗೆ ಭಾಗವತಾದಿ 
ಪುರಾಣಗಳ ನ್ನೂ ಆಳವಾಗಿ ಅಧ್ವಯನ ಮಾಡಿ ವಿಶಿಷ್ಟ ಪ್ರವಚನಕಾರರೆಂದು ಹೆಸರು 
ಗಳಿಸಿರುವ, ಪೂರ್ಣಪ್ರಜ್ಞ ಜ್ಞ ವಿದ್ಯಾಪೀ ಠದಲ್ಲಿ ಪ್ರಾಧ್ಯಾಪಕರಾಗಿರುವ ಶಿ ಶ್ರೀ 

ಗುರುವೆಂಕಟಾಚಾರ್ಯರು ಕನ್ನಡಕ್ಕೆ ಆನುವಾದ ಮಾಡಿ ಶ್ರೀರಾಯರ ಭಕ್ತರಿಗೆ 
ಪರಮೋಪಕಾರ ಮಾಡಿದ್ದಾರೆ. ಶ್ಲೋಕಗಳ ಪ್ರತಿಪದಾರ್ಥದ ಜೊತೆಗೆ ಅವುಗಳ 
ಸಾರವನ್ನು ಅತ್ಯಂತ ಚೊಕ್ಕವಾಗಿ ಸಂಗ್ರಹಿಸಿರುವುದು ಈ ಅನುವಾದದ 
ವಿಶೇಷವಾಗಿದೆ. ಇದಕ್ಕಾ ಗಿ ಅವರಿಗೆ ಶ್ರೀ ರಾಯರ ಭಕ್ತರೆಲ್ಲರೂ ಯಣಿಗಳಾಗಿದ್ದಾ: ಥೆ. 


ಈ ಪುಸ್ತಕಪ್ರಕಾಶನದ ಹೊಣೆಯನ್ನು ಹೊತ್ತಿ ರುವ ಶ್ರೀ ಗುರುರಾಜ 
ಅಸೊಸಿಯೇಷನ್‌ ತಮ್ಮ ಈ ಬ ಮೂಲಕ ಶ್ರೀ ರಾಯರ 
ವಿಶೇಷಾನುಗ್ರಹಕ್ಕೆ ಮತು ಶ್ರೀ ರಾಯರ ಭಕರೆಲ್ಲರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. 

ಡೌ ಎಂ. ಗಾ ಬ್ರ ್ಸ ದಾ ಪ ದ 
ಹಿಂದಿನಿಂದಲೂ ಗ್ರಂಥಪ್ರಕಾಶನ ಕಾರ್ಯವನ್ನು ಶ್ರೀರಾಯರ ಸೇವಾರೂಪವಾಗಿ 
ನಡೆಸಿಕೊಂಡು ಬಂದಿರುವ ಈ ಸಂಸ್ಥೆ ಮುಂದೆಯೂ ಈ ಕಾರ್ಯವನ್ನು ನಿರಂತರ 
ವಾಗಿ ನಡೆಸುವರೆಂದು ಆಶಿಸುತ್ತ! ನೆ. 


28.08. 1999 ಪ್ರೊ।ಡಿ. ಪ್ರಹ್ಲಾದಾಚಾರ್ಯ 
ತಿರುಪತಿ ಕುಲಪತಿಗಳು, 
ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, ತಿರುಪತಿ. 


ಪ್ರಾಸ್ತಾವಿಕ 


ಶ್ರೀಮನ್‌ ಮಧ್ವಾಚಾರ್ಯರು ಭೂಮಿಯಲ್ಲಿ ಅವತರಿಸಿ ದ್ವೈತ ಸಿದ್ಧಾಂತವನ್ನು 
ಸ್ಥಾಪಿಸಿ ಬದರಿಕಾಶ್ರಮಕ್ಕೆ ತೆರಳುವಾಗ ಈ ಸಿದ್ಧಾಂತವನ್ನು ಮುಂಬರುವ ನನ್ನ 
ಅನುಯಾಯಿಗಳು ಸಮೃದ್ದಿಗೊಳಿಸಬೇಕೆಂದು ಆದೇಶಿಸಿದ್ದಾರೆ. ಅದರಂತೆ ಸತ್‌ 
ಸಿದ್ಧಾಂತದ ಸಮೃದ್ಧಿಗಾಗಿ ಅನೇಕ ಮಠ ಪರಂಪರೆಗಳು ಬಂದವು. ಅವುಗಳಲ್ಲಿ , 
ಶ್ರೀಮದ್‌ ರಾಘವೇಂದ್ರ ಮಠದ ಪರಂಪರೆಯು ಒಂದು. ಅದು ಕೆಳಗಿನಂತಿದೆ. - 


ಶ್ರೀಮ ಮದಕ್ಷೋಭೃತೀರ್ಥರು 
ಪಶ್ರೀಜ ಜಯತೀರ್ಥರು 

ಶ್ರೀ ವಿದ್ಯಾ ಧಿರಾಜತೀರ್ಥರು 
ಶ್ರೀ ಕವೀಂದ್ರತೀರ್ಥರು 
ಶ್ರೀ ವಾಗೀಶತೀರ್ಥರು 

ಶ್ರೀ ರಾಮಚಂದ್ರತೀರ್ಥರು 
€ ವಿಬುಧೇಂದ್ರತೀರ್ಥರು 
€ ಜಿತಾಮಿತ್ರತೀರ್ಥರು 
€ ರಘುನಂದನಶೀರ್ಥರು 
ಶ್ರೀ ಸುರೇಂದ್ರತೀರ್ಹರು 
ಶ್ರೀ ವಿಜಯೀಂದ್ರತೀರ್ಥರು 

€ ಸುಧೀಂದ್ರತೀರ್ಥರು 

€ ಮದ್‌ರಾಘವೇಂದ್ರತೀರ್ಥರು 
ಶ್ರೀ ಯೋಗೀಂದ್ರತೀರ್ಥರು 


¥I 


ಶ್ರೀ ಸೂರೀಂದ್ರತೀರ್ಥರು 
ಶ್ರೀ ಸುಮತೀಂದ್ರತೀರ್ಥರು 
ಶ್ರೀ ಉಪೇಂದ್ರತೀರ್ಥರು 
ಶ್ರೀ ವಾದೀಂದ್ರತೀರ್ಥರು 
ಶ್ರೀ ವಸುಧೇಂದ್ರತೀರ್ಥರು 
ಶ್ರೀ ವರದೇಂದ್ರತೀರ್ಥರು 
ಶ್ರೀ ಧೀರೇಂದ್ರತೀರ್ಥರು 

ಶ್ರೀ ಭುವನೇಂದ್ರತೀರ್ಥರು 
ಶ್ರೀ ಸುಬೋಧೇಂದ್ರತೀರ್ಥರು 
ಶ್ರೀ ಸುಜನೇಂದ್ರತೀರ್ಥರು 
ಸುಜ್ಞಾನೇಂದ್ರತೀರ್ಥರು 
ಸುಧರ್ಮೇಂದ್ರತೀರ್ಥರು 
ಸುಗುಣೇಂದ್ರತೀರ್ಥರು 


OOO OOO OO OOO 
ತಾ ತಾ ಕಾ [a ಗಾ ರಾ [a 3 ೯” ಣಾ ಗಾ 


ಈ ಪರಂಪರೆಯಲ್ಲಿ ಶ್ರೀಮದ್ವಾಚಾರ್ಯರಿಂದ 15 ನೆಯವರಾದ ಶ್ರೀಮದ್‌ 
ರಾಘವೇಂದ್ರತೀರ್ಥರು ಈ ಗುರುಗುಣಸ್ತವನ ಎಂಬ ಕಿರು ಕಾವ್ಯದ ನಾಯಕರು. 
ಅವರಿಂದ 5 ನೆಯವರಾದ ಶ್ರೀವಾದೀಂದ್ರತೀರ್ಥರು ಕವಿಗಳು. ಇವರು 
ಪೂರ್ವಾಶ್ರಮದಲ್ಲಿ ರಾಘವೇಂದ್ರಸ್ವಾಮಿಗಳ ಮರಿಮಕ್ಕಳಾದ ಶ್ರೀನಿವಾಸಾ 
ಚಾರ್ಯರು. ಇವರು ತಮ್ಮ ತಂದೆಯವರಾದ ಪುರುಷೋತ್ತಮಾಚಾರ್ಯರಲ್ಲಿ 


[414 


ಸಾಹಿತ್ಯವನ್ನು ಸುಮತೀಂದ್ರತೀರ್ಥರು ಹಾಗೂ ಉಪೇಂದ್ರತೀರ್ಥರಲ್ಲಿ ನ್ಯಾಯ 
ವೇದಾಂತಗಳನ್ನು ಅಧ್ಯಯನ ಮಾಡಿದರು. ನವ್ಯದುರುಕ್ತಿ ಶಿಕ್ಷಾ ಎಂಬ ಗ್ರಂಥವನ್ನು 
ರಚಿಸಿದ್ದರು. 


ಇವರ ಪಾಂಡಿತ್ಯ ಮತ್ತು ವೈರಾಗ್ಯ ಮೊದಲಾದ ಗುಣಗಳಿಗೆ ಮೆಚ್ಚಿ ಉಪೇಂದ್ರ 
ತೀರ್ಥರು ಇವರನ್ನು ತಮ್ಮ ಸಂಸ್ಥಾ ನಾಧಿಪತಿಗಳನ್ನಾ, ಗಿಮಾಡಿವಾದೀಂದ್ರತೀರ್ಥರು 
ಎಂದು ನಾಮಕರಣ ಮಾಡಿದರು. ಆದ್ದ! ರಿಂದಲೇ ಅವರು "ಶ್ರೀರಾಘವೇಂದ್ರಾರ್ಯ 
ಉಭಯವಂಶಾಬ್ದಿಚಂದ್ರಮರು' ಎಂದು ಪ್ರಸಿದ್ಧರಾದರು. ಇವರು ಕ್ರಿ.ಶ. 1728 
ರಿಂದ 1750 ರ ವರೆಗೆ ಸಂಸ್ಥಾನವನ್ನು ಆಳುತ್ತಾ ಮೀಮಾಂಸಾನಯದರ್ಪಣ, 
i ತತ್ತೋೊದ್ಯೋತಟಿಪ್ಪಣಿ, ಭೂಗೋಳಖಗೋಳವಿಚಾರ, ಶ್ರೀಗುರುಗುಣ 
ಸ್ತವನಮ್‌, ಶ್ರೀರಾಘವೇಂದ್ರಮಠಗತಾರ್ಚಾಗತಿಕ್ರಮ ಇತ್ಯಾದಿ ಗ್ರಂಥಗಳನ್ನು 
ರಚಿಸಿ ಸಿದ್ದಾಂತವನ್ನು ಊರ್ಜಿತಗೊಳಿಸಿದರು. ಆಗಿನ ಕಾಲದ ರಾಜಕೀಯದಿಂದ 
ಕೈತಪ್ಪಿ ಹೋಗುವ ಪರಿಸ್ಥಿತಿಯಲ್ಲಿದ್ದ ಕರೀಟಗಿರಿ, ಮಂತ್ರಾಲಯ ಗ್ರಾಮಗಳನ್ನು 
ತಮ್ಮ ವರ್ಚಸ್ಸಿನಿಂದ ಮಠಕ್ಕೆ ಉಳಿಸಿಕೊಂಡರು. ಕ್ರಿ.ಶ. 1757 ರಲ್ಲಿ ತಮ್ಮ 
ಪೂರ್ವಾಶ್ರಮದ ಸಹೋದರರಾದ ವೇಣುಗೋಪಾಲಾಚಾರ್ಯರ ಜ್ಯೇಷ್ಠ 
ಪುತ್ರರಾದ ಪುರುಷೋತ್ತಮಾಚಾರ್ಯರಿಗೆ ಸನ್ಮಾಸಾಶ್ರಮ ಕೊಟ್ಟು 
ಮಂತ್ರಾಲಯದಲ್ಲಿ ರಾಯರ ಪಕ್ಕದಲ್ಲಿಯೇ ಬೃಂದಾವನಸ್ಪರಾದರು. ದಿವಾನ 
ವೆಂಕಣ್ಣಪಂತನು ರಾಯರಿಗಾಗಿ ತಯಾರಿಸಿದ್ದ ಬೃಂದಾವನವನ್ನು ರಾಯರ 
ಆಜ್ಞೆಯಂತೆ ವಾದೀಂದ್ರರಿಗಾಗಿ ಕಾಯ್ದಿರಿಸಿದ್ದರಂತೆ. ಅದೇ ಬೃಂದಾವನದಲ್ಲಿ 
ವಾದೀಂದ್ರರು ಪ್ರವೇಶಿಸಿದ್ದು ಇವರ ವೈಶಿಷ್ಟ್ಯವಾಗಿದೆ. 


ಪ್ರಸ್ತುತವಾದ ಈ ಕಿರುಕೃತಿಯಲ್ಲಿಕವಿಗಳು ಶ್ರೀವಿಷ್ಣು ಜಗನ್ಮಾತೆ ಲಕ್ಷ್ಮೀದೇವಿ, 
ಮುಖ್ಯಪ್ರಾಣ, ಆಚಾರ್ಯಮದ್ದರು, ಟೀಕಾಚಾರ್ಯರು, ವಿಬುಧೇಂದ್ರರು, 
ವ್ಯಾಸರಾಜರು, ವಿಜಯೀಂದ್ರರು, ಸುಧೀಂದ್ರರು, ರಾಘವೇಂದ್ರರು ಇವರನ್ನು 
ವಿಶಿಷ್ಟವಾಗಿ ಆಲಂಕಾರಿಕವಾಗಿ ಸ್ತುತಿಸಿ ಕರ್ಮಯೋಗ, ಜ್ಞಾನಯೋಗದಲ್ಲಿ 
ಅಶಕ್ತರಾದ ತಾವು ಗುರುಪ್ರಸಾದ ಸಂಪಾದನೆಗಾಗಿ ಈ ಕೃತಿಯನ್ನು ರಚಿಸಿರುವುದಾಗಿ 


1111 


ತಿಳಿಸಿದ್ದಾರೆ. ಈ ಕೃತಿಯಲ್ಲಿ ಗುರುಗಳು ರಚಿಸಿದ ಗ್ರಂಥಗಳಲ್ಲಿ ಕೆಲವು ಪ್ರಮುಖ 
ಗ್ರಂಥಗಳ ಮಹಿಮೆಯನ್ನು ಆಲಂಕಾರಿಕವಾಗಿ ಬಣ್ಣಿಸಲಾಗಿದೆ. ರಾಯರ ಚರಿತ್ರೆ 
ಹಾಗೂ ಗ್ರಂಥಗಳ ಮಹಿಮೆ ಅಪಾರವಾಗಿದ್ದರೂ ಇಲ್ಲಿರುವ ಲೇಶವರ್ಣನೆಯು 
ಸಮುದ್ರಸ್ನಾನದಂತೆ ಖಂಡಿತವಾಗಿಯೂ ಸಫಲವಾಗುತ್ತದೆಂದು ಅವರ ನಂಬಿಕೆ. 


ಇಂತಹ ಈ ವಿಶಿಷ್ಟ ಕಿರುಕಾವ್ಯದ ಕನ್ನಡಾನುವಾದ ಮಾಡುವ ಸೇವೆಯನ್ನು 
ಅಲ್ಬನಾದ ನನಗೆ ಕಲ್ಪಿಸಿಕೊಟ್ಟ ಬೆಂಗಳೂರು ನಗರದ ಎನ್‌.ಆರ್‌. ಕಾಲೋನಿ, 
ಮಾಡೆಲ್‌ ಹೌಸ್‌ ಬೀದಿಯ ಗುರುರಾಜ ಅಸೋಸಿಯೇಪನ್‌ನವರಿಗೂ ಹಾಗೂ 
ಇದಕ್ಕೆ ಮುನ್ನುಡಿಯನ್ನು ಕರುಣಿಸಿದ ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದ 
ಕುಲಪತಿಗಳೂ, ಪಂಡಿತೋತ್ತಮರೂ ಹಾಗೂ ನನ್ನ ಗುರುಗಳೂ ಆದ ವಿದ್ವಾನ್‌ 
ಡಿ. ಪ್ರಪ್ಲಾದಾಚಾರ್ಯರಿಗೂ ನಾನು ಕೃತಜ್ಞನಾಗಿದ್ದೇನೆ. 


28.08. 1999 ಜಿ. ಗುರುವೆಂಕಟಾಚಾರ್ಯ 
ಬೆಂಗಳೂರು ಪ್ರಾಧ್ಯಾಪಕರು, 


ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರು. 


ಪ್ರಕಾಶಕರ ನುಡಿ 


ಪ್ರಸು6 ಪ್ರಮಾಥಿನಾಮ ಸಂವತ್ಸರದ ಗುರುಸಾರ್ವಭೌಮರ ಆರಾಧನಾ 
ಸಂದರ್ಭದಲ್ಲಿ ಅವರ ಕೃತಿಗಳ ಕುರಿತಾದ ಶ್ರೀವಾದೀಂದ್ರತೀರ್ಥ ವಿರಚಿತ ಶ್ರೀ 
ಗುರುಗುಣ ಸ್ಪವನವನ್ನು ಪ್ರಕಟಿಸಬೇಕೆಂದು ಶ್ರೀಹರಿವಾಯುಗಳ ಪ್ರೇರಣಾನುಸಾರ 
ನಿಶ್ಚಯಿಸಿ ಆಡಳಿತ ಮಂಡಳಿಯು ಗ್ರಂಥಪ್ರಕಾಶನ ಉಪಸಮಿತಿಯೊಂದನ್ನು 
ರಚಿಸಿತು. ಉಪಸಮಿತಿಯವರು ಅದರ ಕನ್ನಡಾನುವಾದವನ್ನು ಮಾಡಲು 
ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಧ್ಯಾಪಕರಾದ ಮ.ಶಾ.ಸಂ. ವಿದ್ವಾನ್‌ ಜಿ. 
ಗುರುವೆಂಕಟಾಚಾರ್ಯರನ್ನು ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ 
ಕನ್ನಡಾನುವಾದ ಮಾಡಿ ಈ ಗ್ರಂಥವನ್ನು ಸಂಪಾದಿಸಿ ಗುರುರಾಜರ ಅನುಗ್ರಹಕ್ಕೆ 
ಪಾತ್ರರಾಗಿದ್ದಾರೆ. ಅವರಿಗೆ ಅನಂತ ನಮಸ್ಕಾರಗಳು. ಮುನ್ನುಡಿಯನ್ನು ಕರುಣಿಸಿದ 
ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದ ಕುಲಪತಿಗಳಾದ ಪ್ರೊ| ಡಿ. 
ಪ್ರಹ್ಲಾದಾಚಾರ್ಯರಿಗೂ ನಮಸ್ಕಾರಗಳು. 


ಈ ಗ್ರಂಥಪ್ರಕಟಣೆಗೆ ನೆರವಾದ ಶ್ರೀ ಚೈತ್ರ ರಾಘವೇಂದ್ರರಾಯರಿಗೆ ಶ್ರೀ ಹರಿ 
ವಾಯುಗುರುಗಳು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. 


ಈ ಗ್ರಂಥಪ್ರಕಟಣೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರಿಗೆ 
ಗುರುರಾಜರು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. ಅಕ್ಷರಜೋಡಣೆ ಮಾಡಿದ 
ಪೂರ್ಣಪ್ರಜ್ಞ ಸಂಶೋಧನ ಮಂದಿರದವರಿಗೂ ಮುದ್ರಿಸಿದ ಲಾವಣ್ಯ 
ಮುದ್ರಣಾಲಯದವರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀ 
ರಾಘವೇಂದ್ರಾಂತರ್ಗತ ಮದ್ವಪತಿ ಶ್ರೀಮನ್ನೂಲರಾಮಚಂದ್ರದೇವರಲ್ಲಿ ಇದನ್ನು 
ಸಮರ್ಪಿಸುತ್ತೇವೆ. 


28.08. 1999 ಆಡಳಿತ ಮಂಡಳಿ ಹಾಗೂ ಉಪಸಮಿತಿ ಸದಸ್ಕರು 
ಬೆಂಗಳೂರು ಶ್ರೀ ಗುರುರಾಜ ಅಸೋಸಿಯೇಷನ್‌ 
ಎನ್‌.ಆರ್‌. ಕಾಲೋನಿ, ಬೆಂಗಳೂರು. 


ಜನಯ 


ಶ್ರೀಗುರುಗುಣ ಸವನಮ್‌ 


ಮಂಗಳಪದ್ಯ (ಶ್ರೀರಮಣನ ಸ್ತುತಿ) 
rear gfogfoufni: 
Agric eofaaarfeAior: | 
ಷೆಿಸಗಗಿರ್ಪಾಗಇಗಿಗೌಸಇಸಾಇಗಗಫಿ' 
ಇತ್ತ AATTEAT AI FATA: ತತಾ? | 2 ॥ 


ಉನ್ಮೀಲನ್ನೀಲನೀರೇರುಹನಿವಹಮಹಃಪುಷ್ಟಿಮುಷ್ಟಿಂಧಯಿಶ್ರೀಃ 
ಶ್ರೀಭೂದುರ್ಗಾದೃಗಂತಪ್ರಚಯಪರಿಚಯೋದಾರಕಿರ್ಮೀರಭಾವಃ । 
ಸ್ವೈರಕ್ಷೀರೋದನಿರ್ಯಚ್ಛಶಿರುಚಿನಿಚಯಾಖರ್ವಗರ್ವಾಪನೋದೀ 
ಪಾತು ಶ್ರೀನೇತುರಸ್ಥಾನ್‌ ಸಪದಿ ಬುಧಜನತ್ರಾಣದಕ್ಷಃ ಕಟಾಕ್ಷಃ ॥ 1॥ 


ಅನ್ವಯಾರ್ಥ : 

ಉನ್ಫೀಲನ್ನೀಲನೀರೇರುಹನಿವಹಮಹಃಪ್ರಷ್ಟಿಮುಪ್ಪಿಂಧಯಿಶ್ರೀಃ- ಉನ್ಸೀಲತ್‌- 
ಅರಳುತ್ತಿರುವ ನೀಲನೀರೇರುಹ- ನೀಲಕಮಲಗಳ ನಿವಹ:- ಸಮೂಹದ, 
ಮಹ:ಪುಷ್ಟಿ ಕಾಂತಿಸಮೃದ್ದಿಯನ್ನು, ಮುಷ್ಟಿಂಧಯಿ- ಮುಷ್ಟಿಯಿಂದ ಪಾನ 
ಮಾಡುವ (ಹೀರುವ), ಶ್ರೀಃ ಕಾಂತಿಯುಳ್ಳ, ಶ್ರೀಭೂದುರ್ಗಾದೃಗಂತ- 
ಪ್ರಚಯಪರಿಚಯೋದಾರಕಿರ್ಮೀರಭಾವಃ - ಶ್ರೀ: ಶ್ರೀದೇವಿಯು, ಭೂ: 
ಭೂದೇವಿಯು, ದುರ್ಗಾ- ದುರ್ಗಾದೇವಿಯು ಇವರುಗಳ, ದೃಗಂತ- ಕಡೆ ಗಣ್ಣಿನ, 
ಪ್ರಚಯಪರಿಚಯ- ಅಧಿಕಸಹವಾಸದಿಂದ, ಉದಾರ- ಉತ್ಕೃಷ್ಟವಾದ, ಕಿರ್ಮೀರ- 


2 ಶ್ರೀವಾದೀಂದ್ರತೀರ್ಥವಿರಚಿತಂ 


ಭಾವಃ ಚಿತ್ರವರ್ಣವುಳ್ಳ ಸ್ವೆ ಸ್ವೈರಕ್ಷೀರೋದನಿರ್ಯಚ್ಛಶಿರುಚಿನಿಚಯಾಖರ್ವ- 
ಗರ್ವಾಪನೋದೀ- ಸ್ವೈರ- ಸ್ವತಂತ್ರವಾಗಿ, ಕ್ಷೀರೋದ ಕ್ಷೀರ ಸಮುದ್ರದಿಂದ, 
ನಿರ್ಯತ್‌=- ಮೇಲೆ ಬಂದ, ಶಶಿ- ಚಂದ್ರನ, ರುಚಿ- ಕಾಂತಿಯ, ನಿಚಯ- 
ಸಮೂಹದ, ಅಖರ್ವ- ಬಹಳವಾದ, ಗರ್ವ ಅಹಂಕಾರವನ್ನು ಅಪನೋದೀ- 
ನಿರಾಕರಿಸುವ, ಬುಧಜನತ್ರಾಣದಕ್ಷ: - ಬುಧಜನ- ಜ್ಞಾನಿಜನರ, ತ್ರಾಣ 
ರಕ್ಷಣೆಯಲ್ಲಿ ದಕ್ಷಣ ಸಮರ್ಥವಾದ, ಶ್ರೀನೇತು» ಲಕ್ಷ್ಮೀಪತಿಯಾದ ಶ್ರೀರಾಮನ, 
ಕಟಾಕ್ಷೂ- ನೋಟವು, ಅಸ್ಥಾನ್‌- ನಮ್ಮ] ನ್ನು , ಪಾತು: ರಕ್ಷಿಸಲಿ. 
ಭಾವಾರ್ಥ: 

ಅರಳುತ್ತಿರುವ ನೀಲಕಮಲಗಳಿಗಿಂತಲೂ ಮಿಗಿಲಾಗಿ ಶೋಭಾಯ- 
ಮಾನವಾದ, ಶ್ರೀಭೂದುರ್ಗೆಯರ ಕಡೆಗಣ್ಣಿನ ಕುಡಿನೋಟದಿಂದೊ- 
ಹಗೂಡಿ ಚಿತ್ರವರ್ಣದ್ದಾದ, ಕ್ಷೀರಸಮುದ್ರದಿಂದ ಉದಿಸಿದ ಚಂದ್ರನ 
ಕಾಂತಿಗಿಂತಲೂ ಅಧಿಕವಾಗಿ ಆನಂದವನ್ನುಂಟುಮಾಡುವ, ಜ್ವಾನಿಜನರನ್ನು 
ಕಾಪಾಡುವ ಶ್ರೀವಿಷ್ಣುಕಟಾಕ್ಷವು ನಮ್ಮನ್ನು ಕಾಪಾಡಲಿ. 


ಲಕ್ಷ್ಮೀಸ್ತುತಿ 
ಇಾ್ತಸಾಗ್ಯಾಗಗೌಾರಾಾಗಾಣೌತಾಗಗಗಿಕಿ 
ara maT gE artsentsfd a: 1 
saeaedtigaeaqet ೧ಗೌತ 
Fred gx me ಷೌ gag Aart ಇಳಿತ 2 11 
ಮಾತಸ್ತಾ ಖಮುಪಕಲ್ಲಿತಾಖಿಲಜಗತರ್ಗೇತಜಭರ್ಗೇಡಿತೇ 
ಚೇತೋ ನ ಪ್ರಜಹಾತು ಜಾತುಚಿದಿಹ ಸ್ಪರ್ಗೇ$ಪವರ್ಗೇತಪಿ ನಃ । 


ಗುರುಗುಣಸ್ತವನಮ್‌ 3 


ಲಾವಣ್ಯಾದಧರೀಕೃತಾಮರವಧೂವರ್ಗೇ ನಿಸರ್ಗೇಹಿತಂ 
ಕಾರುಣ್ಯಂ ಕುರು ಮಾಕೃಥಾ ಮಯಿ ಪುನರ್ದುರ್ಗೇ ವಿಸರ್ಗೇ ಮತಿಂ ॥ 2 ॥ 
ಅನ್ವಯಾರ್ಥ : 
ಉಪಕಲ್ಪಿತಾಖಿಲಜಗತ್ಸರ್ಗೇ - ಉಪಕಲ್ಪಿತ: ಮಾಡಲ್ಪಟ್ಟ, ಅಖಿಲ ಎಲ್ಲ, 
ಜಗತ್‌- ಪ್ರಪಂಚದ, ಸರ್ಗೇ- ಸೃಷ್ಟಿಯುಳ್ಳ, Re - ಅಜಂ 
ರ್ಗ: ರುದ್ರದೇವರು ಇವರುಗಳಿಂದ, ಈಡಿತೇ ಸ್ತುತಿಸಲ್ಪಟ್ಟ, 
ಲಾವಣ್ಣಾತ್‌ ಸೌಂದರ್ಯದಿಂದ, ಅಧರೀಕೃತಾಮರವಧೂವರ್ಗೇ - 
ಅಧರೀಕೃತ- ತಿರಸ್ಕರಿಸಲ್ಪಟ್ಟ್ಟ ಅಮರವಧೂ- ದೇವ ಸ್ತ್ರೀಯರ, ವರ್ಗೇಂ 
ಸಮೂಹವುಳ್ಳ, ಮಾತಃ: ತಾಯಿಯಾದ, ದುರ್ಗೇ: ದುರ್ಗಾದೇವಿಯೇ!, 
ಜಾತುಚಿದಪಿ- ಯಾವಾಗಲೂ, ನಃ ನಮ್ಮ, ಚೇತಃ ಮನಸ್ಸು ತ್ವಾಂ ನಿನ್ನನ್ನು, 
ಇಹ- ಈ ಭೂಲೋಕದಲ್ಲಾಗಲೀ, ಸ್ವರ್ಗೇ ಸ್ವರ್ಗದಲ್ಲಿಯಾಗಲೀ, ಅಪ- 
ವರ್ಗೇರ್ಪಿ ಮೋಕ್ಷದಲ್ಲಿಯಾಗಲೀ, ನ ಜಹಾತು- ಬಿಡದಿರಲಿ. ಮಯಿ- ನನ್ನಲ್ಲಿ 
ಭಾವದಿಂದ ಅಪೇಕ್ಷಿತವಾದ, ಕಾರುಣ್ಯಂ- ಕರುಣೆಯನ್ನು, 
ಕುರು: ಮಾಡು. ಪುನಃ: ಹಾಗೆಯೇ, ದುರ್ಗೇ: ಕಷ್ಟಕಾಲದಲ್ಲಿ, ವಿಸರ್ಗೇ- 
ಕೈಬಿಡುವಿಕೆಯಲ್ಲಿ ಮತಿಂ I ಮಾ ಕೃಥಾಃ: ಮಾಡಬೇಡ 


ಸರ್ಗೇಹಿತಂ- 


ಟಃ 


ಭಾವಾರ್ಥ: 

ಅಖಿಲಜಗತ್ತನ್ನು ಸೃಷ್ಟಿ ಮಾಡಿ ಲೋಕಮಾತೆಯೆನಿಸಿದ, ದೇವಸ್ತ್ರೀಯರಿ- 
ಗಿಂತಲೂ ಮಿಗಿಲಾದ ಸೌಂದರ್ಯ ಭರಿತಳಾದ, ಬ್ರಹ್ಮರುದ್ರರಿಂದ 
ಸ್ಪುತ್ಯಳಾದ. ಲಕ್ಷ್ಮೀದೇವಿಯೇ ! ನಾನು ಭೂಲೋಕದಲ್ಲಿರಲಿ, ಸ್ವರ್ಗ- 
ದಲ್ಲಿರಲಿ ಮುಕ್ತಿಯಲ್ಲಿರಲಿ ಎಲ್ಲಿದ್ದರೂ ನನ್ನ ಮನಸ್ಸು ಎಂದೂ ನಿನ್ನನ್ನು 
ಮರೆಯದಿರಲಿ. ಸ್ವಭಾವತಃ ನಮಗೆ ಅಪೇಕ್ಷಿತವಾದ ನಿನ್ನ ಕಾರುಣ್ಯ ನಮ್ಮ 
ಮೇಲಿರಲಿ. ಕಷ್ಟದಲ್ಲಿ ನಮ್ಮನ್ನು ಕೈಬಿಡಬೇಡ. 


RUSE EECCA CECE ॥। 3 ॥ 


ಶ್ರೀಮದ್ರಾಮಾಭಿರಾಮಾಮಿತಮಹಿಮಪದಪೌಢಪಾಥೋರುಹಾಲಿ: 
ಕೃಷ್ಣಾನಿಷ್ಟಾಮಿತಕ್ಷ್ಮಾಪರಿವೃಢಪಟಲೀಪಾ ಟನೈಕಪ್ರವೀಣ: 

ವೇದವ್ಯಾ ಸೋಪದೇಶಾಧಿಕಸಮಧಿಗತಾನಂತವೇದಾಂತಭಾವೋ 
ಭೂಯಾತ್‌ ಕೀಶಾವನೀಶವ್ರತಿತನುರನಿಲಃ ಶ್ರೇಯಸೇ ಭೂಯಸೇ ನಃ ॥3॥ 


ಅನ್ವಯಾರ್ಥ : 
ಶ್ರೀಮದ್ರಾಮಾಭಿರಾಮಾಮಿತಮಹಿಮಪದಪ್ರೌಢಪಾಥೋರುಹಾಲಿ: - 
ಶ್ರೀಮತ್‌: ಕಾಂತಿಯುಕ್ತರಾದ, ರಾಮ: ಶ್ರೀರಾಮಚಂದ್ರದೇವರ, ಅಭಿರಾಮ: 
ಮನೋಹರವಾದ, ಅಮಿತಮಹಿಮ- ಅಪಾರ ಮಹಿಮಾ ಶಾಲಿಗಳಾದ, ಪದ- 
ಕಾಲುಗಳೆಂಬ, ಪ್ರೌಢ ಚಿನ್ನಾಗಿ ಬೆಳೆದ, ಪಾಥೋರುಹ- ಕಮಲಗಳಲ್ಲಿ ಅಲಿಃ- 
ದುಂಬಿಯಂತೆ(ಆಸಕರಾಗಿ) ಇರುವ, ಕೃಷ್ಣಾನಿಷಾ ಮಿತಕ್ಷಾಪರಿವಢಪಟಲೀ- 
ಎ ೪ ಣ ಬ YD ಲ 
ಪಾಟನೈಕಪ್ರವೀಣಃ - ಕೃಷ್ಣಃ ಯಾದವಕ್ಕಷ್ಣನಿಗೆ (ಕೃಷ್ಣಾ ದ್ರೌಪದೀದೇವಿ- 
ಲ ಆಣ ಲ'ಣ ಲಗ A 
ಯರಿಗೆ), ಅನಿಷ್ಠ: ಶತ್ರುಗಳಾದ, ಅಮಿತ- ಅಸಂಖ್ಯಾತರಾದ, ಕ್ಲಾಪರಿವಡ- 
[x u ಕ್ರಿ ಲ 
ಜರಾದ ಜರಾಸಂಧಾದಿಗಳ, ಪಟಲೀ- ಸಮೂಹದ, ಪಾಟನ- ನಾಶ ಮಾಡು- 
ಪುದರಲ್ಲಿ, ಏಕಪ್ರವೀಣಃ- ಮುಖವಾಗಿ ನಿಪುಣರಾದ, ವೇದವ್ನಾಸೋಪದೇ- 
ಶಾಧಿಕಸಮಧಿಗತಾನಂತವೇದಾಂತಭಾವಃ- ವೇದವ್ಧಾಸಾ ಶ್ರೀಬಾದರಾಯಣರ, 


ಉಪದೇಶ ಉಪದೇಶದಿಂದ, ಅಧಿಕ: ಹೆಚ್ಚಾಗಿ, ಸಮಧಿಗತ- ತಿಳಿಯಲ್ಪಟ್ಟ. 


ಗುರುಗುಣಸ್ತವನಮ್‌ 5 


ಅನಂತ- ನಾಶರಹಿತವಾದ (ಅಪೌರುಷೇಯ ವಾದ), ವೇದಾಂತ- ಉಪನಿಷತ್ತು 
ಗಳ, ಭಾವಃ ಅಭಿಪ್ರಾಯವುಳ್ಳ, ಕೀಶಾವನೀಶವ್ರತಿತನುಃ - ಕೀಶ- ಕಪಿಸ್ವಃ ರೂಪ- 
ನಾದ ಹನುಮಂತನು, ಅವನೀಶ- ಕ್ಷತ್ರಿಯಸ್ವರೂಪನಾದ ಭೀಮಸೇನನು, 
ಪ್ರತಿತನುಃ ಯತಿರೂಪಿಯಾದ ಶ್ರೀಮದ್ದರು ಇವರ ಸ್ವರೂಪದಿಂದ ಅವತರಿಸಿದ, 
ಅನಿಲ ಮುಖ್ಯಪ್ರಾಣದೇವರು, ನೂ ನಮ್ಮ, ಭೂಯಸೇ:- ಅಧಿಕವಾದ, 
ಶ್ರೇಯಸೇ- ಮೋಕ್ಷಾದಿಪುರುಷಾರ್ಥಗಳಿಗಾಗಿ, ಭೂಯಾತ್‌- ಅನುಗ್ರಹೋ- 
ನ್ಯುಖರಾಗಲಿ. 
ಭಾವಾರ್ಥ: 

ಶ್ರೀರಾಮಚಂದ್ರದೇವರ ಮನೋಹರವಾದ ಮಹಿಮಾಶಾಲಿಗಳಾದ 
ಪಾದಾರವಿಂದಗಳಲ್ಲಿ ದುಂಬಿಯಂತೆ ಆಸಕ ನಾದ ಹನುಮಂತನಾಗಿ 
ಅವತರಿಸಿದ, ಶ್ರೀಕೃಷ್ಣಹಾಗೂ ದೌೌಪದಿಯರ ಶತ್ರುಗಳಾದ ದುಷ್ಟರಾಜರನ್ನು 
ಸದೆ ಬಡಿಯಲು ಭೀಮನಾಗಿ ಅವತರಿಸಿದ, ಶ್ರೀಬಾದರಾಯಣರ 
ಉಪದೇಶದಿಂದ ಉಪನಿಷತ್ತುಗಳ ಭಾವವನ್ನು ಚೆನ್ನಾಗಿ ಅರಿತ ಮಧ್ವರಾಗಿ 
ಅವತರಿಸಿದ ಶ್ರೀಮುಖ್ಯಪ್ರಾ,ಣದೇವರು ನಮ್ಮನ್ನು ಅನುಗ್ರಹಿಸಲಿ. 


ಪ್ರೀಮಧ್ವರ ಸ್ತೋತ್ರ 
aeaaseafiaffomhaeaAan- 
ATA RAAT AAA | 
Aad ಚಾಯ [1001 [722 ಬ್ಬ! 
ಇಸ್‌ afd TAY ಕತ ATA maa ॥। ೪ ॥ 
ಉದ್ವೇಲವ್ಕಾಸತಂತ್ರವ್ಯವಸಿತ ನಿಖಲಾಭಿಜ್ಞಹೃ] ದ್ಯಾನವದ್ಧಾ- 
ನಂತತ್ರಯ್ಯಂತಭಾವಪ್ರಕಟನಘಟನಾಸರ್ವತಂತ್ರಸ್ವತಂತ್ರೇ । 


6 ಪ್ರೀವಾದೀಂದ್ರತೀರ್ಥವಿರಚಿತಂ 


ಸಂವರ್ಣೇ ಮಂತ್ರ ವರ್ಣೈರನಿತರವಿಷಯಸ್ಥ ನರ್ಶಿಭಿಃ ಪಾವಮಾನೇ 
ರೂಪೇ ಲೋಕೈಕದೀಪೇ ಪ್ರಸರತು ಹೃದಯಂ ಮಾಮಕಂ ಮಧ್ವನಾಮ್ನಿ 1141 


ಅನ್ವಯಾರ್ಥ : 
ಉದ್ವೇಲವ್ಯಾಸತಂತ್ರವ್ಯವಸಿ ತನಿಖಿಲಾಭಿಜ್ಞಹ್ಠ ಹೃದ್ಯಾನವದ್ಯಾನಂತತ್ರಯ್ಯಂತ ಭಾವ- 
ಪ್ರಕಟನಘಟನಾಸರ್ವತಂತ್ರಸ್ವತಂತ್ರೆ € - ಉದ್ದೆ ನೇಲ ಅಪರಿಮಿತವಾದ, ವ್ಯಾಸ- 
ತಂತ್ರ ಶ್ರೀಬಾದರಾಯಣ ಪ್ರಣೀತವಾದ ಶಾಸ್ತ್ರಗಳಿಂದ, ವ್ಯವಸಿತ- ವಿಶೇಷವಾಗಿ 
ನಿರ್ಣಯಿಸಲ್ಪಟ್ಟ, ನಿಖಲಾಭಿಜ್ಞಷ್ಛ ತ ಸಮಸ್ತ ಜ್ಞಾನಿಗಳಿಗೂ ಮನ ಒಪ್ಪುವ, 
ಅನವದ್ಧ- ನಿರ್ದಷ್ಟವಾದ, ಅನಂತ- ಅಹರಿಮಿತವಾದ, ತ ತ್ರಯ್ಕಂತಭಾವ- 
ವೇದೋಪನಿಷತ್ತುಗಳ ಅಭಿಪ್ರಾಯದ, ಪ್ರಕಟನ- ಪ್ರಕಾಶನದಲ್ಲಿ, ಘಟನಾ: 
ಮರ್ಥನೆಯಲ್ಲಿ, ಸರ್ವತಂತ್ರ: ಎಲ್ಲ ರಿಕ ಗಳಲ್ಲಿಯೂ, ಸ್ಪತಂತ್ರೇ 
ಸ್ವತಂತ್ರರಾದ, ಅನಿತರವಿಷಯಸ್ಪರ್ಶಿಭಿಃ- ಇತರ ವಿಷಯ ಗಳಿಗೆ ಸಂಬಂಧಿಸದ 
(ಕೇವಲ ಮಧದ್ವರನ್ನು ಮಾತ್ರ ಪ್ರತಿಪಾದಿಸುವ) ಮಂತ್ರ ವಣ್ಯೆ ೯೫ ವೇದಮಂತ್ರ- 
ಗಳಲ್ಲಿರುವ ಸ್ತೋತ್ರಗಳಿಂದ, ಸಂವಣೆ ೯: ಮುಖ್ಯಪ್ರತಿಪಾದ್ಯವಾದ, 


ಉ, 


ಲೋ ಕೈಕದೀಪೇ- ಲೋಕ: ಜ್ವನರಿಗೆ, ಏಕ- ಮುಖ್ಯ ವಾದ, ದೀಪೇ- ಬೆಳಕನ್ನು 
ಬೀರುವ, ಮದ್ದನಾಮ್ಲಿ- ಹ ಹೆಸರುಳ್ಳ, ಪಾವಮಾನೇ- ಮುಖ್ಯಪ್ಪಾ 
ಸಂಬಂಧಿಯಾದ, ರೂಪೇ: ಅವತಾರರೂಪದಲ್ಲಿ ಮಾಮಕಂ: ನನ್ನ ಜನ 


ಯಾದ, ಹೃದಯಂ: ಮನಸ್ತು ಪ್ರಸರತು- ವಿಶೇಷವಾಗಿ ಸಾಗಲಿ. 


ಬಾವಾರ್ಥ: 


ಶ್ರೀಮುಖ್ಯಪ್ರಾಣದೇವರ ಮೂರನೇ ಅವತಾರಭೂತಿರಾದ 


ಶ್ರೀಮನ್ಮಧ್ವಾಚಾರ್ಯರು ಶ್ರೀಬಾದರಾಯಣರಿಂದ ಪ್ರಣೀತವಾದ 
ಬ್ರಹ್ಮಮೀಮಾಂನಾಶಾಸ್ತ್ರಗಳಿಂದ ವೇದೋಪನಿಷತ್ತುಗಳ ಭಾವವನ್ನು ಚೆನ್ನಾಗಿ 


ಗುರುಗುಣಸ್ತವನಮ್‌ 7 


ನಿರ್ಣಯಿಸಿಕೊಂಡಿದ್ದಾರೆ. ನಿರ್ದುಷ್ಟವಾದ. ಜ್ಞಾನಿಜನರಿಗೆ ಮನೋಹರವಾದ 
ಆ ನಿರ್ಣಯವನ್ನು ಪ್ರ ಕಟಗೊಳಿಸಿದ್ದಾರೆ. ಹಾಗೂ ಚನ್ನಾಗಿ ಸಮರ್ಥಿಸಿದ್ದಾರೆ. 
ಸಮಸ್ತ ದರ್ಶನಗಳನ್ನು ಯಾರ ಸಹಾಯವೂ ಇಲ್ಲದೇ ತಿಳಿಯುವುದರಲ್ಲಿ 
ಮತ್ತುವಿಮರ್ಶಿಸುವುದರಲ್ಲಿಯೂ ಸಮರ್ಥರು. ವೇದಗಳಲ್ಲಿರುವ ಬಳಿತ್ಥಾ- 
ಸೂಕ್ತವೇ ಮೊದಲಾದ ಅನೇಕ ಸೂಕ್ತಗಳು ನಿರವಕಾಶವಾಗಿ ಇವರನ್ನೇ 
ಪ್ರತಿಪಾದಿಸುತ್ತಲಿವೆ. ಅಜ್ಜಾನಾಂಧಕಾರದಲ್ಲಿ ಮುಳುಗಿದ್ದ ಸಜ್ಜನರಿಗೆ ಜ್ಞಾನದ 
ಬೆಳಕನ್ನು ನೀಡಿದ ಶ್ರೀಮಧ್ವಾಚಾರ್ಯರತ್ತ ನನ್ನ ಮನಸ್ಸು ವಿಶೇಷವಾಗಿ 
ಸಾಗಲಿ. 


ಶ್ರೀಜಯತೀರ್ಥರ ಸ್ತುತಿ 
ಕೌಗಇಇಸತಾಪತಗಿತಾಗಇಸಗಸಾಗಸಗಗು//; 1 
ತೆಸಗಸೆಸಾಗಟಷಾಗೌಗಿತಗಸಾಸ ತಸಗೆ: ॥। ಇ ॥॥ 
ವಿಜ್ಞಾನೋದರ್ಕತರ್ಕಪ್ರತಿಪದಮಧುರೋದಾರಸಂದರ್ಭಗರ್ಭ 
ಪ್ರೌಢಾನೇಕಪ್ರಬಂಧಪ್ರಕಟಿತಭಗವತ್ಪಾ ದಭಾಷ್ಯಾದಿಭಾವಃ I 
ಮಿಥ್ಯಾವಾದಾಪವಾದಪ್ರಕುಪಿತವಿಮತಧ್ವಾಂತಸಂತಾನಭಾನು- 
ರ್ಜೀಯಾದನ್ಯೆ ರಜಯ್ಯಸ್ತಿಭುವನವಿದಿತಾಶ್ಚರ್ಯಚರ್ಯೋ ಜಯಾರ್ಯ: 
॥ Su 


ಅನ್ವಯಾರ್ಥ : 
ವಿಜ್ವಾನೋದರ್ಕತರ್ಕಪ್ರತಿಪದಮಧುರೋದಾರಸಂದರ್ಭಗರ್ಭಪ್‌ೌಢಾನೇಕ- 


ಡೆ 


8 ಶ್ರೀವಾದೀಂದ್ರತೀರ್ಥವಿರಚಿತಂ 


ಪ್ರಬಂಧಪ್ರಕಟಿತಭಗವತ್ತಾದಭಾಷ್ಯಾದಿಭಾವಃ - ವಿಜ್ಞಾನ- ವಿಶೇಷ ಜ್ಞಾನವೆಂಬ, 
ಉದರ್ಕ- ಭಾವಿಫಲವುಳ್ಳ, ತರ್ಕ: ಯುಕ್ತಿಗಳುಳ್ಳ ಹಾಗೂ, ಪ್ರತಿಪದ- ಪ್ರತಿ 
ಯೊಂದು ಪದದಿಂದಲೂ, ಮಧುರ- ಮನೋಹರವಾದ, ಉದಾರ- ಉತ್ಕೃಷ್ಟ- 
ವಾದ, ಸಂದರ್ಭ: ವಾಕ್ಕರಚನಾವಿಶೇಷಗಳನ್ನು, ಗರ್ಭ: ಒಳಗೊಂಡಿರುವ, 
ಪ್ರೌಢ- ಶಬ್ದ ಮತ್ತು ಅರ್ಥಗಳಿಂದ ಮಹತ್ತರವಾದ, ಅನೇಕಪ್ರಬಂಧ- 
ಬಹುಪ್ರಬಂಧಗಳಿಂದ, ಪ್ರಕಟಿತ: ಪ್ರಕಟಗೊಳಿಸಲ್ಪಟ್ಟ, ಭಗವತ್ಪಾದ ಪೂಜ್ಯರಾದ 
ಶ್ರೀಮದಾಚಾರ್ಯರ, ಭಾಷ್ಯಾದಿ- ಭಾಷ್ಕವೇ ಮೊದಲಾದ ಗ್ರಂಥಗಳ, ಭಾವಃ- 
ಅಭಿಪ್ರಾಯವುಳ್ಳ, ಮಿಧ್ಯಾವಾದಾಪವಾದಪ್ರಕುಪಿತವಿಮತಧ್ವಾಂತಸಂತಾನ- 
ಭಾನುಃ-ಮಿಥ್ಯಾವಾದಪ್ರಪಂಚಮಿಥ್ಯಾತ್ವವಾದವೆಂಬ, ಅಪವಾದ ಅಸಮೀಚೀನ 
ಭಾಷಣದಿಂದ, ಪ್ರಕುಪಿತ- ಅತಿಯಾಗಿ ಹರಡಿದ, ವಿಮತ- ವಿರುದ್ಧಮತವೆಂಬ, 
ದ್ವಾ ಅತವ ಕತ್ತ ಲೆಯ, ಸಂತಾನ: ಪರಂಪರೆಗೆ, ಭಾನುಃ: ಸೂರ್ಯನಂತಿರುವ, 
ಅನೈ ಹ ಪರವಾದಿಗಳಿಂದ, ಅಜಯ್ಯಃ- ಜಯಿಸಲು ಅಶಕ್ಕರಾದ, 
ತ್ರಿಭುವನವಿದಿತಾಶ್ಚರ್ಯಚರ್ಯಃ - ತ್ರಿಭುವನಾ ಮೂರುಲೋಕ ಗಳಲ್ಲಿ ವಿದಿತ- 
ಪ್ರಸಿದ್ಧವಾದ, ಅಶ್ಚರ್ಯ- ಆಶ್ಚರ್ಯಜನಕವಾದ, ಚರ್ಯಃ- ಚರಿತ್ರೆಯುಳ್ಳ, 
ಜಯಾರ್ಯಃ: ಪೂಜ್ಯರಾದ ಶ್ರೀಜಯತೀರ್ಥರು, ಜೀಯಾತ್‌- ಉತ್ಕೃಷ್ಟರೆಂದು 
ತಿಳಿಯಲ್ಪಡಲಿ. 


ಭಾವಾರ್ಥ: 

ಶ್ರೀಮಜ್ಜಯತೀರ್ಥರು ಮುಂಬರಲಿರುವ ಸಜ್ಜನರಿಗೆಲ್ಲ ವಿಶೇಷವಾದ 
ಜ್ಞಾನ ಉಂಟಾಗಲೆಂದು ನಾನಾಯುಕ್ತಿಗಳಿಂದ ಕೂಡಿದ, ಪ್ರತಿಪದ ದಲ್ಲಿಯೂ 
ಮನೋಹರವಾದ ವಾಕ್ಯರಚನೆಗಳಿಂದ ತುಂಬಿದ ಶ್ರೀಮನ್ನಾ 5ಯಸುಧಾ 
ತತ್ತ್ವಪ್ರಕಾಶಿಕಾ ಮೊದಲಾದ ಉದ್ದ_,೦ಧಗಳನ್ನು ರಚಿಸಿದ್ದಾರೆ. ಅವುಗಳ 
ಮೂಲಕ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಭಾಷ್ಯ ಮೊದಲಾದ 


ಗುದುಗುಣಸವನಮ್‌ 9 
A 


ಗ್ರಂಥಗಳ ಭಾವವನ್ನು ಪ್ರಕಟಪಡಿಸಿದ್ದಾರೆ. ಸೂರ್ಯನು ಕತ್ತಲೆಯನ್ನು 
ಪರಿಹರಿಸುವಂತೆ ಪ್ರಪಂಚಮಿಧ್ಯಾತ್ವವಾದವೇ ಮೊದಲಾದ ದುರ್ವಾ ದಗಳನ್ನು 
ಖಂಡಿಸಿದ್ದಾರೆ. ಸಾಂಸಾರಿಕ ಭೋಗದಲ್ಲಿ ವೈರಾಗ್ಯ, ಪರವಾದಿಜಯ, 
ಮೊದಲಾದ ಆಶ್ಚರ್ಯಜನಕ ಸಂಗತಿಗಳಿಂದ ತ್ಯೆ ಲೋಕ್ಯ ವಿಖಾ ತರಾಗಿದ್ದಾರೆ. 
ಅಂತಹ ಶ್ರೀ ಜಯತೀರ್ಥರ ಉತ್ಕಷ್ಟತ್ವ ಜ್ವಾನ ಮಗಗ 


ಶ್ರೀವಿಬುಧೇಂದ್ರರ ಸ್ತುತಿ. 


೫ಇನ್ನರಇತಗಗಾಗಿಗತಿಗಗಗಿ7ಇಗಗಿರಿಸತ- 
ಜಂ ಇ ಎ | 


MR ll ಇಟಟ 


ಶ್ರೀಮತ್‌ ಪೂರ್ಣಪ್ರಜೋಧಪ್ರಕಟಿತಪದವೀ ಧಾವಿ ಮೇಧಾವಿಧೀಮತ್‌ 
ಸೇನಾನಾಸೀರಸೀಮಾಸಮುದಿತ ವಿದಿತಾಬಾಧಯೋಧಾಧಿನೇತಾ । 
ಮಾಯಾಸಿದ್ಧಾಂತದೀಕ್ಷಾವಿಘಟನಘಟನಾಸರ್ವತಂತ್ರಸ್ವತಂತ್ರ: 
ಶ್ರೀರಾಮವ್ಯಾಸದಾಸೋ ವಿಲಸತಿ ವಿಬುಧೇಂದ್ರಾಭಿಧಃ ಸಂಯಮೀಂದ್ರ: ॥ 
ಅನ್ವಯಾರ್ಥ : 
ಶ್ರೀಮತ್ಪೂರ್ಣಪ್ರಬೋದಧಪ್ರಕಟಿತಪದವೀಧಾವಿಮೇಧಾವಿಧೀಮತ್ಸೇನಾನಾಸೀರ- 
ಸೀಮಾಸಮುದಿತವಿದಿತಾಬಾಧಯೋಧಾಧಿನೇತಾ - ಶ್ರೀಮತ್‌- ಕಾಂತಿಯುಕ್ತ 
ರಾದ, ಪೂರ್ಣಪ್ರಬೋಧ ಮಧ್ವಾಚಾರ್ಯರಿಂದ, ಪ್ರಕಟಿತ: ಪ್ರಕಾಶಿಸಲ್ಪಟ್ಟ, 
ಪದವೀ: ಸತ್ತಿದ್ದಾಂತದ ಪಥದಲ್ಲಿ, ಧಾವಿ ಚಲಿಸುವ, ಮೇಧಾವಿ- ಮೇದಾ- 
ಶಕ್ತಿಸಂಪನ್ನರಾದ, ಧೀಮತ್‌- ಜ್ಞಾನಿಗಳೆಂಬ, ಸೇನಾ: ಸೈನ್ಯದ, ನಾಸೀರಸೀಮಾ- 
ಅಗ್ರಪ್ರದೇಶದಲ್ಲಿ (ಮುಂಭಾಗದಲ್ಲಿ), ಸಮುದಿತ- ಸೇರಿದ, ವಿದಿತ: 


10 ಪ್ರೀವಾದೀಂದ್ರತೀರ್ಥವಿರಚತಂ 


ಪ್ರಖ್ಯಾತರಾದ, ಅಬಾಧ- ಸೋಲಿಲ್ಲದ, ಯೋಧ ಯೋಧರಿಗೆ, ಅಧಿನೇತಾ- 
ನಾಯಕರ ಮಾಯಾಸಿದ್ದಾ ಂತದೀಕ್ಷಾವಿಘಟನಘಟನಾಸರ್ವತಂತ್ರಸ್ವತಂತ್ರ: - 
ಮಾಯಾ: ಮಾಯಾವಾದವು, ಸಿದ್ಧಾಂತ- ತತ್ತ ಮಾದ ಇವುಗಳ ದೀಕ್ಷಾ: ದೀಕ್ಷೆಗಳ, 
ವಿಘಟನಘಟನಾ: ಕ್ರಮವಾಗಿ ಖಂಡನ ಹಾಗೂ ಮಂಡನಗಳಲ್ಲಿ ಸರ್ವತಂತ್ರ: 
ಸಮಸ್ತದರ್ಶನಗಳಲ್ಲಿ, ಸ್ವತಂತ್ರ ಸ್ವತಂತ್ರರಾದ, ಶ್ರೀರಾಮವ್ಯಾಸದಾಸ:- 
ಶ್ರೀರಾಮಚಂದ್ರ ಹಾಗೂ ವೇದವ್ಯಾಸರ ಭೃತ್ಯರಾದ, ವಿಬುಧೇಂದ್ರಾಭಿಧಃ- 
ಶ್ರೀವಿಬುಧೇಂದ್ರರೆಂಬ ಹೆಸರುಳ್ಳ, ಸಂಯಮೀಂದ್ರ: ಯತಿ ಶ್ರೇಷ್ಠರು, ವಿಲಸತಿ- 


ಪ್ರಕಾಶಿಸುತಾರೆ. 
ಇನಿ 


ಭಾವಾರ್ಥ: 

ದುರ್ವಾದಿಗಳನ್ನು ಜಯಿಸಲು ಶ್ರೀಮನ್ಮಧ್ವಾಚಾರ್ಯರು ತೋರಿಸಿ ಕೊಟ್ಟ 
ದ್ವೈತಮಾರ್ಗದಲ್ಲಿ ಶ್ರೀಪದ್ಮನಾಭತೀರ್ಥರೇ ಮೊದಲಾದವರ ಸೈನ್ಯಪಡೆಯು 
ಮುನ್ನೆಡೆದು ಜಯವನ್ನು ಸಾಧಿಸಿತು. ಬಳಿಕ ಆ ಪಥದಲ್ಲಿ ಸಂಚಲನ 
ಪ್ರಾರಂಭಿಸಿದ ಮೇಧಾವಿ ಧೀಮಂತ ಸೈನ್ಯಪಡೆಯ ಮುಂಚೂಣಿಯಲ್ಲಿದ್ದ 
ಯೋಧವರ್ಗದ ಅಧಿನಾಯಕರಾಗಿದ್ದವರು ಶ್ರೀವಿಬುಧೇಂದ್ರತೀರ್ಥರು. 
ಅವರು ಮಾಯಾವಾದದ ನಿರಾಕರಣೆಯಲ್ಲಿಯೂ ತತ್ತ್ವವಾದದ 
ಸ್ಥಾಪನೆಯಲ್ಲಿಯೂ ಸರ್ವದರ್ಶನಗಳಲ್ಲಿಯೂ ಸ್ವತಂತ್ರರಾಗಿದ್ದವರು. ಅಂತಹ 
ಶ್ರೀರಾಮ ಹಾಗೂ ವೇದವ್ಯಾಸರ ಆರಾಧಕರಾದ ಶ್ರೀವಿಬುಧೇಂದ್ರತೀರ್ಥರು 
ಪ್ರಕಾಶಿಸುತ್ತಾರೆ. 


ಶ್ರೀವ್ಯಾಸರಾಜಸ್ತುತಿ 
MATA AAETAAATAY 
37704 savsfe Bron JAAN ಇಷಾ: | 


11 


ಇತಗಗಿಗಗಿಇಾತ್ಪಾತ್ಮಾಗಿಗೆಗಾಗೇತಾ] ತ 
೫೫1 ಇರ Raaegafidafan ward 7777 ॥ ಆ 1 


ಮಾಯಾತಂತ್ರಾಮರಾರಿಸ್ಥಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ 
ನೇತ್ರಾಣೀವ ತ್ರಯೋಪಪಿ ತ್ರಿಜಗತಿ ನೃಹರೇರಿಂಧತೇ ಯತ್ವಬಂಧಾ: । 
ಯದ್ವಾಗದ್ವೆ ತೌವಿದ್ಯಾಚಲಕುಲಕುಲಿಶಪ್ಟೌ ಢಿಮಾಢ್‌ೌಕತೇ ಸಃ 

ಶ್ರೇಯೋ ಭೂಯೋ ವಿದಧ್ಯಾತ್‌ ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ॥ 


ಅನ್ವಯಾರ್ಥ : 
ಯತ್ಛಬಂಧಾಃ- ಯಾವ ವ್ಯಾಸರಾಜರ ಪ್ರಬಂಧಗಳು, ತ್ರಯೋತಪಿ- ಮೂರೂ 
ಕೂಡ, ತ್ರಿಜಗತಿ- ಮೂರು ಲೋಕಗಳಲ್ಲಿ ಮಾಯಾತಂತ್ರಾಮರಾರಿಸ್ಟಯಂ- 
ಮಾಯಾತಂತ್ರ- ಮಾಯಾವಾದವೆಂಬ, ಅಮರಾರಿ ದೇವತೆಗಳ ಶತ್ರುವಾದ 
ಹಿರಣ್ಯಕಶಿಪುವಿನ, ಸ್ಮಯಂ- ಗರ್ವವನ್ನು, ಅಪನಯತ:: ನಿರಾಕರಿಸುವ, 
ಮಧ್ವಸಿದ್ದಾಂತನಾಮ್ನ:- ಮಧ್ವಸಿದ್ದಾಂತವೆಂಬ, ನೃಹರೇಃ- ನರಸಿಂಹದೇವರ, 
ನೇತ್ರಾಣೀವ=- ಮೂರು ಕಣ್ಣುಗಳಂತೆ, ಇಂಧತೇ- ಪ್ರಕಾಶಿಸುತ್ತವೆಯೋ, 
ಯದ್ವಾಕ್‌- ಯಾವ ವ್ಯಾಸರಾಜರ ವಾಣಿಯು, ಅದ್ವೆ ಪತವಿದ್ಯಾಚಲಕುಲಕುಲಿಶ- 
ಪ್ರೌಢಿಂ-ಅದ್ವೈತವಿದ್ಯಾ- ಅದ್ವೈತಶಾಸ್ತ್ರವೆಂಬ, ಅಚಲಕುಲ- ಪರ್ವತಸಮೂಹದ 
ವಿಷಯದಲ್ಲಿ ಕುಲಿಶಪೌಢಿಂ- ವಜ್ರಾಯುಧದ ಸಾಮರ್ಥ್ಯವನ್ನು, ಆಢಾೌಕತೇ- 
ಹೊಂದುತ್ತದೆಯೋ, ಸಃ: ಅಂತಹ, ಸುಮಹಿತಮಹಿಮಾ: ಪ್ರಖ್ಯಾತಮಹಿಮಾ- 
ಶಾಲಿಗಳಾದ, ವ್ಯಾಸರಾಜ ಶ್ರೀವ್ಯಾಸರಾಜರು, ಸಂಪ್ರತಿ ಈಗ, ಭೂಯಃ 
ಬಹಳವಾದ, ಶ್ರೇಯಃ ಶ್ರೇಯಸ್ಸನ್ನು ವಿದಧ್ಯಾತ್‌- ಉಂಟು ಮಾಡಲಿ. 
ಭಾವಾರ್ಥ: 

ಹಿರಣ್ಯಕಶಿಪು ಎಲ್ಲೆಡೆ ತನ್ನ ಗರ್ವವನ್ನು ತೋರಿಸಿದಾಗ ಶ್ರೀನರಸಿಂಹ 


12 


ದೇವರ ಮೂರು ಕಣ್ಣುಗಳು ಉಜ್ವಲವಾದ ತೇಜಸ್ಸಿನಿಂದ ಅವನ 
ಗರ್ವವನ್ನಡಗಿಸಿದವು. ಅದರಂತೆ ಮಾಯಾವಾದವೂ ಗರ್ವದಿಂದ ಬೀಗಿದಾಗ 
ಮಧ್ವಸಿದ್ಧಾಂತದ ಮೂರು ಕಣ್ಣುಗಳಂತಿರುವ ನ್ಯಾಯಾಮೃತ ತರ್ಕತಾಂಡವ 


ತಾತ್ತರ್ಯಚಂದ್ರಿಕಾ ಎಂಬ ವ್ಯಾಸರಾಜರ ಮೂರು ಪ್ರಬಂಧಗಳು 
ಎ ಶೆ ೨ 


ಮಾಯಾವಾದವನ್ನು ನಿರಾಕರಿಸಿದವು. ಜ್ಞಾನದ ಬೆಳಕನ್ನು ಬೀರಿದವು. ಹಿಂದೆ 
ದೇವೇಂದ್ರನ ವಜ್ರಾಯುಧವು ಪರ್ವತಶ್ರೇಣಿಯನ್ನೇ ಭೇದಿಸುತ್ತಿತ್ತು. 
ಅದರಂತೆ ವ್ಯಾಸರಾಜರ ವಾಣಿಯೂ ಅಚಲದಂತಿರುವ ಅದ್ವೈತವಿದ್ಯೆಯನ್ನು 
ನಿರಾಕರಿಸುತ್ತದೆ. ಅಂತಹ ವಿಖ್ಯಾತಮಹಿಮಾಶಾಲಿಗಳಾದ ಶ್ರೀವ್ಯಾಸರಾಜರು 
ನಮಗೆ ಪುನಃ ಪುನಃ ಶ್ರೇಯಸ್ಸನ್ನು ಕರುಣಿಸಲಿ. 


ಶ್ರೀವಿಜಯೀಂದ್ರರ ಸ್ತುತಿ 
qa: eget: aad: | 
asd ಸ. Aigtraafiqaaatssndtarefie: 
ger sferdtrafergaatafid: FARA: ॥ 6 ॥ 
ಚಾತುರ್ಯೈಕಾಕೃತಿರ್ಯಶ್ನತುರಧಿಕಶತಗ್ರಂಥರತ್ನಪ್ರಣೇತಾ 
ಧೂತಾರಾತಿಪ್ರಬಂಧಃ ಸ್ಫುಟವಿದಿತಚತು:ಷಷ್ಟಿವಿದ್ಯಾವಿಶೇಷ: | 
bi . 6 
ಸೋತಯಂ ನಃ ಶ್ರೀಸುರೇಂದ್ರವ್ರತಿವರತನಯೋನದ್ವೈತಶೈವಾಸಹಿಷ್ಣು: 
ಪುಷ್ಣಾತು ಶ್ರೀಜಯೀಂದ್ರಸ್ತಿಭುವನವಿದಿತಃ ಸರ್ವತಂತ್ರಸ್ವತಂತ್ರ: ॥ 8 ॥ 
ಅನ್ವಯಾರ್ಥ : 
ಚಾತುರ್ಯೈಕಾಕೃತಿ: - ಚಾತುರ್ಯ- ಚಮತ್ಕಾರವೇ, ಏಕಾ ಮುಖ್ಯವಾದ, ಆಕೃತಿ 
ಸ್ವರೂಪವಾಗಿ ಉಳ್ಳ, ಯಃ- ಯಾವ ಶ್ರೀವಿಜಯಿಂದ್ರತೀರ್ಥರು, ಚತುರಧಿಕಶತ- 


13 


ಗ್ರಂಥರತ್ನಪ್ರಣೇತಾ - ಚತುರಧಿಕಶತ- ನೂರಾನಾಲ್ಕು, ಗ್ರಂಥರತ್ನ- ಶ್ರೇಷ್ಠ- 
ಗ್ರಂಥಗಳನ್ನು : ಪ್ರಣೇತಾ- ರಚಿಸಿದವರೋ, ಧೂತಾರಾತಿಪ್ರಬಂಧಃ - ಧೂತ 
ನಿರಾಕರಿಸಲ್ಪಟ್ಟ ಅರಾತಿ* ಶತ್ರುಗಳಾದ ದುರ್ವಾದಿಗಳ, ಪ್ರಬಂಧಃ- ಗ್ರಂಥ- 
ಗಳುಳವರೋ, ಸುಟವಿದಿತಚತುಷಪಿವಿದಾವಿಶೇಷಃ- ಸುಟ ಚೆನ್ನಾಗಿ, ವಿದಿತ- 
ಳ ಛು ಇಟ v ೮ ಚ 
ತಿಳಿಯಲಟ, ಚತುಷಷಿ- ಅರವತಾಲ್ಲು ವಿದ್ದಾವಿಶೇಷಃ- ಕಲಾಪ್ರಭೇದ- 
"ಬಿ au Cu Fy ಶು 

ಗಳುಳ್ಳವರೋ, ಸಃ: ಅಂತಹ, ಅಯಂ ಪ್ರಕೃತರಾದ (ಶ್ರೀರಾಘವೇಂದ್ರತೀರ್ಥರ 
ಪರಮಗುರುಗಳಾದ), ಶ್ರೀಸುರೇಂದ್ರವ್ರತಿವರತನಯಃ- ಶ್ರೀಸುರೇಂದ್ರವ್ರತಿವರ- 
ಶ್ರೀಸುರೇಂದ್ರತೀರ್ಥರೆಂಬ ಯತಿಶ್ರೇಷ್ಠರ, ತನಯ: ಶಿಷ್ಯರಾದ, ಅದ್ವೈತ- 
ಶೆವಾಸಹಿಷು; ಅದ್ಲೈತ ಮತು ಶೈವ ಮತಗಳನ್ನು ಸಹಿಸದಿರುವ, ತ್ರಿಭುವನವಿದಿತಃ- 
೪ ಣ ವಲ ಇಲಿ ಷ ಶ್‌ 

ಮೂರು ಲೋಕಗಳಲ್ಲಿ ಪ್ರಖ್ಯಾ ತರಾದ, ಸರ್ವತಂತ್ರಸ್ಪತಂತ್ರಃ- ಎಲ್ಲ ದರ್ಶನಗಳಲ್ಲಿ 
ಸ್ವತಂತ್ರರಾದ, ಶ್ರೀಜಯೀಂದ್ರ: ಶ್ರೀ ವಿಜಯೀಂದ್ರತೀರ್ಥರು, ನಃ: ನಮ್ಮನ್ನು, 
ಪುಷ್ಣಾತು- ಪೋಷಿಸಲಿ. 


ಭಾವಾರ್ಥ: 

ಚತುರತೆಗೆ ಮತ್ತೊಂದು ಹೆಸರು ಶ್ರೀ ವಿಜಯೀಂದ್ರತೀರ್ಥ 
ಶ್ರೀಪಾದಂಗಳವರೆನ್ನಬಹುದು. ಅವರ ಒಂದೊಂದು ನುಡಿಯೂ ಅಷ್ಟು 
ಚಾತುರ್ಯ ಭರಿತವಾಗಿದೆ. ಇವರು ನೂರಾನಾಲ್ಕು ಪ್ರೌಢಗ್ರಂಥಗಳನ್ನು 
ರಚಿಸಿದ್ದಾರೆ. ದುರ್ವಾದಿಗಳ ಗ್ರಂಥಗಳನ್ನು ಖಂಡಿಸಿದವರು. ಮಹಾತಪಸ್ವಿ 
ಗಳೂ ಯತಿಶ್ರೇಷ್ಠರೂ ಆದ ಶ್ರೀಸುರೇಂದ್ರತೀರ್ಥರ ಶಿಷ್ಯರು. ಅದ್ವೈತ ಮತ್ತು 
ಶೈವ ಮತಗಳನ್ನು ವಿಶೇಷವಾಗಿ ಖಂಡಿಸಿದವರು. ಅರವತ್ನಾಲ್ಕು ಕಲೆಗಳಲ್ಲಿ 
ನೈಪುಣ್ಯವನ್ನು ಪಡೆದು ತ್ರಿಲೋಕ ವಿಖ್ಯಾತರಾದವರು. ಸರ್ವ ದರ್ಶನಗಳನ್ನು 
ಯಾರಸಹಾಯವೂ ಇಲ್ಲದೇ ಸ್ವಪ್ರತಿಭಾಬಲದಿಂದ ಅರಿತವರು. ಅಂತಹ ಶ್ರೀ 
ವಿಜಯಿಂದ್ರತೀರ್ಥ ಶ್ರೀಪಾದಂಗಳವರು ನಮ್ಮನ್ನು ಪೋಷಿಸಲಿ. 


14 


ಶ್ರೀಸುಧೀಂದ್ರತೀರ್ಥರ ಸ್ತುತಿ 


TATARSTAN, 
<nfafireey Acca aS: | 
ಕತೆ7ಗಾಸಾಸಿಸಗಿಸಾಸಗಿಸತಗತಷರ್ಗೆಗ? 
ರತ: Agia ತಗಿ: ॥ ಇ ॥ 


ವ್ಯಾಧೂತಾವದ್ಯಹೃದ್ಯಾಮಿತಕೃತಿರಚನಾಚಾರುಚಾತುರ್ಯಹೃ ಪೃತ್‌ 
ಕರ್ಣಾಟಕ್ಷೋಣಿಪಾಲಪ್ರತಿಪದರಚಿತಾನೇಕರತ್ನಾಭಿಷೇಕ: । 
ಪ್ರತೀಶಾರೂಢಲಕ್ಷ್ಮೀಪತಿಪದನಲಿನೋದಗ್ರರೋಲಂಬಲೀಲೋ 
ವಿಖ್ಯಾತಃ ಶ್ರೀಸುಧೀಂದ್ರವ್ರತಿಪತಿರತುಲಂ ಭದ್ರಮುನ್ನಿದ್ರಯೇನ್ನ: ॥ 9 ॥ 
ಅನ್ವಯಾರ್ಥ : 
ವ್ಯಾಧೂತಾವದ್ಯಷೃದ್ಧಾಮಿತಕೃತಿರಚನಾಚಾರುಚಾತುರ್ಯಹೃಷ್ಠತ್‌ಕರ್ಣಾಟ- 
ಕ್ಷೋಣಿಪಾಲಪ್ರತಿಪದರಚಿತಾನೇಕರತ್ನಾ ಭಿಷೇಕಃ - ವ್ಯಾಧೂತ- ವಿಶೇಷವಾಗಿ 
ಪರಿಹರಿಸಲ್ಪಟ್ಟ ಅವದ್ಯ; ದೋಷವುಳ್ಳ, ಹೃದ್ಯ; ಮನೋಹರವಾದ, ಅಮಿತ- 
ಲೆಕ್ಕವಿಲ್ಲದಷ್ಟು ಕೃತಿ ಕೃತಿಗಳ, ರಚನಾ: ರಚನೆಯಲ್ಲಿರುವ, ಚಾರುಚಾತುರ್ಯ 
ಮನೋಜ್ಞವಾದ ನೈಪುಣ್ಯದಿಂದ, ಹೃಷ್ಯತ್‌- ಸಂತೋಷಗೊಂಡ, ಕರ್ಣಾಟ- 
ಕ್ಷೋಣಿಪಾಲ- ಕರ್ಣಾಟಕದ ರಾಜರಿಂದ, ಪ್ರತಿಪದ- ಅನೇಕಬಾರಿ, ರಚಿತ- 
ಮಾಡಲ್ಪಟ್ಟ, ಅನೇಕರತ್ನಾ ಭಿಷೇಕಃೂ- ನಾನಾವಿಧರತ್ನಗಳ ಅಭಿಷೇಕವುಳ್ಳ, ಪ್ರತೀಶಾ- 
ರೂಢಲಕ್ಷ್ಮೀಪತಿಪದನಲಿನೋದಗ್ರರೋಲಂಬಲೀಲ: - ಪತ್ರೀಶ- ಗರುಡನನ್ನು, 
ಆರೂಢ: ಏರಿದ, ಲಕ್ಷ್ಮೀಪತಿ: ಲಕ್ಷ್ಮೀವಲ್ಲಭನಾದ ನಾರಾಯಣನ, ಪದನಲಿನ- 
ಪದಕಮಲಗಳಲ್ಲಿ, ಉದಗ್ರ- ಉತ್ಕೃಷ್ಟವಾದ, ರೋಲಂಬಲೀಲಃ- ದುಂಬಿಯ 
ಚರ್ಯೆಯುಳ್ಳ, ವಿಖ್ಯಾತಃ ಪ್ರಸಿದ್ದರಾದ, ಶ್ರೀಸುಧೀಂದ್ರವ್ರತಿಹತಿಃ- ಶ್ರೀ- 


ಗುರುಗುಣಸ್ತವನಮ್‌ 15 


ಸುಧೀಂದ್ರ-ತೀರ್ಥರೆಂಬ ಯತಿವರೇಣ್ಯರು ೬ ನಮಗೆ, ಅತುಲಂ- ಅನುಪಮ- 
ವಾದ, ಭದ್ರಂ- ಮಂಗಲವನ್ನು, ಉನ್ನಿದ್ರಯೇತ್‌- ಉಂಟುಮಾಡಲಿ. 


ಭಾವಾರ್ಥ: 

ಶ್ರೀಸುಧೀಂದ್ರತೀರ್ಥರು ರಚಿಸಿದ, ನಿರ್ದುಷ್ಟವೂ ಶಿಷ್ಟಜನ ಮನೋ- 
ಹರವೂ ಆದ ಅನೇಕ ಕಾವ್ಯನಾಟಕಗಳು ಶಾಸ್ತ್ರಗ್ರಂಥಗಳು ಮೊದಲಾದ 
ಕೃತಿಗಳನ್ನು ನೋಡಿ ಸಂತಸಗೊಂಡ ಕರ್ಣಾಟಕದ ರಾಜನು ಅನೇಕ ಬಾರಿ 
ಇವರನ್ನು ರತ್ನಾಭಿಷೇಕದ ಮೂಲಕ ಗೌರವಿಸಿದ್ದನು. ಶ್ರೀರಾಘವೇಂದ್ರ- 
ಮಠದ ಸಂಸ್ಥಾನದಲ್ಲಿ ಇಂದು ಪೂಜೆಗೊಳ್ಳುತ್ತಲಿರುವ ಶ್ರೀಗರುಡವಾಹನ 
ಲಕ್ಷಿ ್ರ್ರೂನಾರಾಯಣದೇವರ ಪಾದಪದ್ಮಗಳನ್ನು ವಿಶೇಷವಾಗಿ ಆರಾಧಿಸಿ 
ಅನುಗ್ರಹಪಾತ್ರರಾಗಿದ್ದ ಶ್ರೀಸುಧೀಂದ್ರತೀರ್ಥರು ನಮಗೆ ಮಂಗಳನ್ನು 
ಕರುಣಿಸಲಿ. 


ಶ್ರೀರಾಘವೇಂದ್ರತೀರ್ಥರ ಸ್ತುತಿ 
A ಇಗಗ TATA TRATES: 1 
7177೫೧7: ಇ Rag Aad weaned 7; ॥ 20 ॥| 
ಧೂತಾವದ್ಯೆ ರವಿದ್ಯಾವಿಘಟನಪಟುರ್ವಿದ್ವದಭ್ಯರ್ಥ- 
ನೀಯೈರ್ವಾಚಃ ಪ್ರಾಚಾಂ 
ಪ್ರವಾಚಾಮುಪಚಯಮಭಜನ್‌ ಯತ್ಛತಗ್ರಂಥಜಾಲೈ: । 


16 ಪ್ರೀವಾದೀಂದ್ರತೀರ್ಥವಿರಚಿತಂ 


ಸಂಖ್ಯಾವಂತೋ ಯಮಾಹುರ್ಮುಹುರಖಲಕಲಾ- 
ಮೂರ್ತಿಮುದ್ವೇಲಕೀರ್ತಿ- 

ರ್ಧೀರ ಶ್ರೀ ರಾಘವೇಂದ್ರಸ್ಸ ದಿಶತು ಸತತಂ ಭವ್ಯಮವ್ಯಾಹತಂ ನಃ ॥ 10 ॥ 
ಅನ್ವಯಾರ್ಥ : 
ಧೂತಾವದೆ :- ಧೂತ ಪರಿಹರಿಸಲಟ, ಅವದೆ, :: ದೋಷಗಳುಳ್ಳ ಅವಿದ್ದಾ- 
ಗ ಬಲ ಆಲ ಬಲ ೪ ಲಿ 
ವಿಘಟನಪಟುಭಿಃ - ಅವಿದ್ಯಾ- ಅಜ್ಞಾನದ, ವಿಘಟನ- ನಾಶದಲ್ಲಿ, ಪಟುರ್ಭಿ5 
ಸಮರ್ಥವಾದ, ವಿದ್ವದಭ್ಯರ್ಥನೀಯ್ಯಃ- ವಿದ್ವಾಂಸರಿಂದ ಯಾಚಿಸಲ್ಪಡುವ, 
ಯತ್ಯತಗ್ರಂಥಜಾಲೈ: - ಯತ್‌- ಯಾವ ಶ್ರೀರಾಘವೇಂದ್ರತೀರ್ಥರಿಂದ, ಕೃತ- 
ಮಾಡಲ್ಪಟ್ಟ, ಗ್ರಂಥಜಾಲೈಃ- ಗ್ರಂಥಸಮೂಹಗಳಿಂದ, ಪ್ರವಾಚಾಂ- 
ಪ್ರಕೃಷ್ಟವಾಗ್ಗಿಗಳಾದ, ಪ್ರಾಚಾಂ- ಪ್ರಾಚೀನರ, ವಾಚಃ: ಗ್ರಂಥಗಳು, ಉಪ- 
ಚಯಂ: ಪ್ರಸಿದ್ಧಿಯನ್ನು ಅಭಜರ್ನ್‌ ಪಡೆದವೋ, ಸಂಖ್ಯಾವಂತಃ- ಜ್ಞಾನಿಗಳು, 
ಯಂ: ಯಾರನ್ನು, ಅಖಲಕಲಾಮೂರ್ತಿಂ: ಸಕಲಕಲಾಮೂರ್ತಿ ಎಂಬುದಾಗಿ, 
ಮುಹುಃ ಪುನಃ ಪುನಃ, ಆಹುಃ: ಹೇಳಿದರೋ, ಸಃ ಅಂತಹ, ಉದ್ದೇಲಕೀರ್ತಿಃ 
ಅಪರಿಮಿತವಾದ ಕೀರ್ತಿಯುಳ್ಳ, ಧೀರಶ್ರೀರಾಘವೇಂದ್ರ:- ಜ್ಞಾನಿಗಳಾದ 
ಶ್ರೀರಾಘವೇಂದ್ರತೀರ್ಥರು, ನಃ: ನಮಗೆ, ಸತತಂ- ಯಾವಾಗಲೂ, ಅವ್ಯಾಹತಂ- 
ತಡೆಯಿಲ್ಲದ, ಭವ್ಯಂ- ಕ್ಷೇಮವವನ್ನು, ದಿಶತು- ಕೊಡಲಿ. 
ಭಾವಾರ್ಥ: 

ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಬೀರುವ 
ನಿರ್ದಷ್ಟವಾದ ಅನೇಕ ಗ್ರಂಥಗಳನ್ನು ವಿದ್ವಾಂಸರ ಪ್ರಾರ್ಥನೆಯಂತೆ 
ಶ್ರೀರಾಘವೇಂದ್ರರು ರಚಿಸಿದ್ದಾರೆ. ಅವುಗಳಿಂದ ವ್ಯಾಸ ಮಧ್ವ ಜಯತೀರ್ಥರೇ 
ಮೊದಲಾದ ಜಾನಿವರೇಣ್ಣರ ಗ್ರಂಥಿಗಳ ಭಾವವನ್ನು ಜಿಜ್ಞಾಸುಗಳು 

ಇ ಬಿ ದ್‌ೆ Kl 


ಗುರುಗುಣಸ್ತವನಮ್‌ 17 


ಅರಿಯುವಂತಾಯಿತು. ಪ್ರಾಚೀನರ ಪ್ರೌಢಗ್ರಂಧಗಳು ಬೆಳಕಿಗೆ 
ಬರುವಂತಾಯಿತು. ಶ್ರೀರಾಘವೇಂದ್ರರು ಗ್ರಂಥಕರ್ತರು ಮಾತ್ರವಾಗಿರದೇ 
ಸಮಸ್ತಕಲೆಗಳನ್ನು ಬಲ್ಲವರಾಗಿದ್ದರು. ಜ್ಞಾನಿಗಳು ಇವರನ್ನು 'ಸಕಲ- 
ಕಲಾಮೂರ್ತಿ' ಎಂದು ಯಾವಾಗಲೂ ಪ್ರಶಂಸಿಸುತ್ತಾರೆ. ಇಂತಹ ಕೀರ್ತಿ- 
ಶಾಲಿಗಳಾದ ಶ್ರೀಗುರುಸಾರ್ಪಭೌಮರು ನಮಗೆ ನಿರಂತರ ಮಂಗಳ- 
ವನ್ನುಂಟು ಮಾಡಲಿ. 


ಉಪೇಂದ್ರತೀರ್ಥರ ಸ್ತುತಿ 
% aemradTayforfaaarmadaafant 
ಯಯ ಯೂ ಟ್ಟೀ` 
CGE CCCI CUCICEEEC ICING 
realestate ANETAMAASE ॥ ₹₹॥ 


ಯೇ ರಾಮವ್ಯಾಸಪಾದಪ್ರಣಿಹಿತಮನಸೋ ಮಧ್ಹತಂತ್ರಪ್ರತಿಷ್ಠಾ 
ಧುರ್ಯಾಮರ್ಯಾದನಂವಿತ್ನುಮಹಿತಸುಮತೀಂದ್ರಾರ್ಯಶಿಷ್ಯಾಗ್ರಗಣ್ಯಾಃ। 
ನಿತ್ಯತ್ರಯ್ಯಂತಚಿಂತಾಪರಿಣತವಿಶದಾಶೇಷತತ್ವಾವಬೋಧ 
ಪ್ರಖ್ಯಾತಾಂಸ್ತಾನುಪೇಂದ್ರವ್ರತಿವಿಬುಧಮಣೀನ್‌ ದೇಶಿಕಾನಾಶ್ರಯೇಹಂ ॥ 


ಅನ್ವಯಾರ್ಥ : 
ಯೇ ಯಾರು, ರಾಮವ್ಯಾಸಪಾದಪ್ರಣಿಹಿತಮನಸಃ - ರಾಮ- ಮೂಲ 
ರಾಮಚಂದ್ರದೇವರು, ವ್ಯಾಸ- ವೇದವ್ಯಾಸದೇವರು ಇವರುಗಳ, ಪಾದ- ಪಾದ 
ಪದ್ಧಗಳಲ್ಲಿ ಪ್ರಣಿಹಿತ- ಇಡಲ್ಪಟ್ಟ, ಮನಸಃ ಮನಸ್ಸುಳ್ಳವರೋ, ಮದ್ವ-ತಂತ್ರ- 
ಪ್ರತಿಷ್ಠಾಧುರ್ಯಾಮರ್ಯಾದನಂವಿತ್ತುಮಹಿತಸುಮತೀಂದ್ರಾರ್ಯತಶಿಷ್ಯಾಗ್ರ- 


20 ಶ್ರೀವಾದೀಂದ್ರತೀರ್ಥವಿರಚಿತಂ 


ಭಾವಾರ್ಥ: 

ಮುಮುಕ್ಷುಗಳಾದ ಜೀವರು ಕರ್ಮಯೋಗ ಜ್ಞಾನಯೋಗ ಮೊದಲಾದ 
ಸಾಧನಗಳನ್ನು ಅನುಷ್ಠಾನ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. 
ಕರ್ಮಯೋಗಕ್ಕೆ ದೇಹದಾರ್ಡ್ಯ ಬೇಕು. ಜ್ಞಾನಯೋಗಕ್ಕೆ ಬುದ್ಧಿಶಕ್ತಿ ಬೇಕು. 
ಆದರೆ ಅವೆರಡೂ ಇಲ್ಲದ ನಾನು ಈಗಂತೂ ಕರ್ಮಯೋಗ 
ಜ್ಞಾನಯೋಗಗಳನ್ನು ಅನುಷ್ಠಾನ ಮಾಡಲಾರೆ. ಆದರೂ ಮೋಕ್ಷಸಾಧನಗಳಲ್ಲಿ 
ಅತ್ಯಾವಶ್ಯಕವೆಂದು ಪರಿಗಣಿತವಾದ ಗುರುಪ್ರಸಾದವನ್ನು ಸಂಪಾದಿಸಲು 
ಶ್ರೀರಾಘವೇಂದ್ರರ ಚರಿತ್ರೆಯನ್ನು ವರ್ಣಿಸುವೆನು. ಅವರ ಪ್ರಸಾದದಿಂದ 
ಸಕಲ ಸಾಧನಗಳು ಕೈಗೂಡುವಂತಾಗಲಿ. 


ಸ್ವಾಹಂಕಾರ ಖಂಡನ 
ಇಇ 317ಗರ್ತತಗಿಷ್ವಗ್ಗೌತಗಾಗಿಗ/ಗ efaas: 
ಟು ಯಯ ಭೂ ಯೂ FATT: | 
Aa faq ತಾಕ್ಟತಗ/ಗಾಸಇಸೆೇಇಗಗಿಗಗ/ 
erin FRAT FARA | 23 | 


ಏಷ ಶ್ರೀ ರಾಘವೇಂದ್ರ ವ್ರತಿವರ ಚರಿತಾಂಭೋನಿಧಿಃ ಕ್ವಾತಿವೇಲ: 
ಕ್ವಾಸೌ ಖದ್ಯೋತಪೋತಪ್ರಮುಷಿತವಿಭವಶ್ಚೇತಸೋ ನಃ ಪ್ರಕಾಶ: । 
ವಂಧ್ಯೈವಾತಃ ಪ್ರತಿಜ್ಞಾ ತದತುಲನಿಖಿಲಾಶ್ಚರ್ಯಚರ್ಯಾಭಿಧಾನೇ 
ಸ್ಥಾ ನೇಥಾಪಿ ಕ್ವಚಿತ್‌ ಸ್ಯಾದಿಹ ಪುನರುದಧಿಸ್ನಾ ನಸಂಕಲ್ಪವತ್‌ ಸಾ ॥ 13॥ 


ಅನ್ವಯಾರ್ಥ : 
ಏಷಃ: ಈ, ಅತಿವೇಲಃ-: ಮಹತ್ತರವಾದ, ಶ್ರೀರಾಘವೇಂದ್ರವ್ರತಿವರ- 
ಚರಿತಾಂಭೋನಿಧಿಃ-ಶ್ರೀರಾಘವೇಂದ್ರವ್ರತಿವರ-ರಾಘವೇಂದ್ರಯತಿ ವರೇಣ್ನರ, 


ಗುರುಗುಣಸ್ತವನಮ್‌ 21 


ಚರಿತ- ಚರಿತ್ರೆಯೆಂಬ, ಅಂಭೋನಿಧಿಃ- ಸಮುದ್ರವು, ಕ್ವ ಎಲ್ಲಿ?, ಖದ್ಯೋತ- 
ಪೋತಪ್ರಮುಷಿತವಿಭವಃ - ಖದ್ಕೋತ- ಮಿಣುಕುಹುಳದ, ಪೋತ- ಮರಿಯಾದ 
ಸಣ್ಣ; ಹುಳದಿಂದ, ಪ್ರಮುಷಿತ- ಅಪಹರಿಸಲ್ಪ| ಟ್ರ ವಿಭವಃ- ಶಕ್ತಿ ಯುಳ್ಳ, ನಃ ನಮ್ಮ, 
ಚೀತಸಃ- ಬುದ್ಧಿಯ, ಅಸ್‌ೌ- ಈ, ಪ್ರಕಾಶ ಪ್ರಕಾಶವು, ಕ್ವ, ಎಲ್ಲಿ?, ಅತ 
ಆದ್ದರಿಂದ, ತದತುಲನಿಖಲಾಶ್ಚರ್ಯಚರ್ಯಾಭಿಧಾನೇ - ತತ್‌- ಆ ಗುರುಗಳ, 
ಅತುಲ- ಅನುಪಮವಾದ, ನಿಖಲ- ಎಲ್ಲ, ಆಶ್ಚರ್ಯ ಆಶ್ಚರ್ಯಜನಕವಾದ, 
ಚರ್ಯ- ಚರಿತೆಯ, ಅಭಿಧಾನ: ವರ್ಣನೆಯ ವಿಷಯದಲ್ಲಿ, ಪ್ರತಿಜ್ಞಾ 
ಪ್ರತಿಜ್ಞೆಯು, ವಂಧ್ಯೆ ವ ನಿಷ್ಠಲವೇ ಸರಿ. ಅಥಾಪಿ ಪುನಃ ಹಾಗಿದ್ದರೂ, 
ಉದಧಿಸ್ನಾನಸಂಕಲ್ಲವತ್‌- ಸಮುದ್ರಸ್ನಾ ನಸಂಕಲ್ಪದಂತೆ, ಸಾಂಆ ಪ್ರತಿಜ್ಞೇ ಯು, 
ಕ್ವಚಿತ್‌ ಯಾವುದಾದರೂ ಒಂದು ಅಂಶದಲ್ಲಿ ಸ್ಥಾನೇ ಸ್ಯಾತ್‌- ಸಫಲವಾದೀತು. 


ಭಾವಾರ್ಥ: 

ಶ್ರೀರಾಘವೇಂದ್ರ ಗುರುಗಳ ಚರಿತ್ರೆ, ಸಾಗರದಂತೆ ಅಪಾರ. ನಮ್ಮ 
ಬುದ್ಧಿಯ ಬೆಳಕಾದರೂ ಮಿಣುಕುಹುಳದ ಬೆಳಕಿಗಿಂತಲೂ ಅಲ್ಪ ಅದ್ದರಿಂದ 
ಗುರುಗಳ ಚರಿತ್ರೆಯನ್ನು ವರ್ಣಿಸುತ್ತೇನೆಂಬ ಪ್ರತಿಜ್ಞೆಯನ್ನು ಪೊರೈಸುವುದು 
ಅಶಕ್ಯವೇ ಸರಿ. ಆದರೂ ಸಮುದ್ರಸ್ನಾನದ ಸಂಕಲ್ಪಮಾಡಿ, ದಡಕ್ಕೆ ಬಂದ 
ಒಂದು ಅಲೆಯಲ್ಲಿ ಮುಳುಗಿ ಸಂಕಲ್ಪವನ್ನು ಪೊರೈಸಿಕೊಂಡಂತೆ ನಾನೂ ಕೂಡ 
ಗುರುಗಳ ಚರಿತ್ರೆಯ ಲೇಶವನ್ನು ಮಾತ್ರ, ವರ್ಣಿಸಿ ಪ್ರತಿಜ್ಞೆಯನ್ನು 
ಪೊರೈಸಿಕೊಳ್ಳುತ್ತೇನೆ. 


ಗುರುಗಳ ಜ್ಞಾನಜ್ಯೋತಿ 
ತಾತ apart qa ged 
enfadararg shanti cera Atafirdtg 1 


22 ಪ್ರೀವಾದೀಂದ್ರತೀರ್ಥವಿರಚಿತಂ 

moa act safer AdaTET 

A ARTerg ಇಗಿಷಾ ad ಕಾ aad | ₹1 ॥ 
ಯದ್ಭಾನೌ ಯತೃಶಾನೌ ಯದಮೃತಕಿರಣೇ ಯದ್ಗ ಹೇಷೂದಿತೇಷು 
ಜ್ಯೋತಿರ್ಯತ್ಪಾರಕಾಸು ಪ್ರಥಿತಮಣಿಷು ಯದೃಚ್ಚ ಸೌದಾಮಿನೀಷು 
ಸಂಭೂಯೈತತ್‌ ಸಮಸ್ತಂ ತ್ವದಮಿತಹೃದಯಾಕಾಶನಿರ್ಯತ್‌ ಪ್ರಕಾಶೇ 
ಧೀರ ಶ್ರೀ ರಾಘವೇಂದ್ರ ವ್ರತಿವರ ಭಜತೇ ಹಂತ ಖದ್ಯೋತರೀತಿಂ ॥ 14 ॥ 


ಅನ್ವಯಾರ್ಥ : 

ಧೀರಶ್ರೀರಾಘವೇಂದ್ರವ್ರತಿವರ! ಜ್ಞಾನಿಗಳಾದ ಶ್ರೀರಾಘವೇಂದ್ರಯತಿ- 
ಶ್ರೇಷ್ಠರೇ!, ಭಾನ್‌ಾ- ಸೂರ್ಯನಲ್ಲಿ, ಯತ್‌ ಜ್ಯೋತಿಃ ಯಾವ ಬೆಳಕು 
ಇದೆಯೋ, ಕೃಶಾನೌ- ಅಗ್ನಿಯಲ್ಲಿ, ಯತ್‌ ಜ್ಯೋತಿಃ- ಯಾವ ಬೆಳಕಿದೆಯೋ, 
ಅಮೃತಕಿರಣೇ- ಅಮೃತದ ಕಿರಣದಲ್ಲಿ,ಯತ್‌ ಜ್ಯೋತಿಃ: ಯಾವ ಬೆಳಕಿದೆಯೋ, 
ಉದಿತೇಷು- ಉದಯಿಸಿದ, ಗ್ರಹೇಷು- ಗ್ರಹಗಳಲ್ಲಿ ಯತ್‌ ಜ್ಯೋತಿಃ: ಯಾವ 
ಬೆಳಕಿದೆಯೋ, ತಾರಕಾಸು- ನಕ್ಷತ್ರಗಳಲ್ಲಿ, ಯತ್‌ ಜ್ಯೋತಿಃ: ಯಾವ 
ಬೆಳಕಿದೆಯೋ, ಪ್ರಥಿತಮಣಿಷು- ಪ್ರಸಿದ್ಧವಾದ ಮಣಿಗಳಲ್ಲಿ ಯತ್‌ ಜ್ಯೋತಿ 
ಯಾವ ಬೆಳಕಿದೆಯೋ, ಸೌದಾಮಿನೀಷು ಚ- ಮಿಂಚುಗಳಲ್ಲಿಯೂ, ಯತ್‌ 
ಜ್ಯೋತಿಃ ಯಾವ ಬೆಳಕಿದೆಯೋ, ಏತತ್‌ ಸಮಸ್ತಂ- ಇದೆಲ್ಲವೂ, ಸಂಭೂಯ 
ಒಟ್ಟುಗೂಡಿ, ತೃದಮಿತಷೃದಯಾಕಾಶನಿರ್ಯತ್ವಕಾಶೇ - ತ್ವತ್‌- ನಿಮ್ಮ, ಅಮಿತ- 
ಅಪರಿಮಿತವಾದ, ಪೃದಯಾಕಾಶ- ಹೃದಯಾಕಾಶದಿಂದ, ನಿರ್ಯತ್‌- 
ಹೊರಹೊಮ್ಮುವ, ಪ್ರಕಾಶೇಃ ಜ್ಞಾನದ ಬೆಳಕಿನ ಮುಂದೆ, ಖದ್ಯೋತರೀತಿಂ- 


ಮಿಣುಕುಹುಳದ ಅವಸ್ಥೆಯನ್ನು, ಭಜತೇ: ಹೊಂದುತದೆ. ಹಂತ: ಅಶರ್ಯವು. 


ಗುರುಗುಣಸವನಮ್‌ 23 


ಭಾವಾರ್ಥ: 

ಜ್ಞಾನಿಗಳಾದ ಗುರುಗಳೇ! ನಿಮ್ಮ ಹೃದಯಾಕಾಶದಿಂದ ಹೊರಹೊಮ್ಮುವ 
ಜ್ಞಾನದ ಬೆಳಕು ಅಪಾರ. ಸೂರ್ಯ, ಅಗ್ನಿ. ಅಮೃತದ ಕಿರಣ, ಉದಿಸಿದ 
ಗ್ರಹಗಳು, ನಕ್ಷತ್ರಗಳು, ಪ್ರಸಿದ್ಧವಾದ ವಜ್ರವೇ ಮೊದಲಾದ ಮಣಿಗಳೂ. 
ಮಿಂಚು ಇವೆಲ್ಲವುಗಳ ಒಟ್ಟುಗೂಡಿದ ಬೆಳಕಿನ ಪುಂಜವೂ ನಿಮ್ಮ ಜ್ಞಾನದ 
ಬೆಳಕಿನ ಮುಂದೆ ಮಿಣುಕುಹುಳದ ಬೆಳಕಿನಂತೆ ಅತ್ಯಲ್ಪವಾಗಿ 
ಗೋಚರಿಸುವುದು. 

ಗುರುವಿರಚಿತ ಗ್ರಂಥಗಳ ಶೈಲಿ 

ಗ aged soda 7೮7 ಸಗ್ಗ aE: 
ark ಜಗಳ 7 7 ೧೫0 FANT ಷಸ | 
ತಾತ dr afer ಇಇ: SRR Ped Aa ಗಾಗ 7ಷ್ಗ- 
gent: ಸರಷಾಗಾಗಾಗಿಗಗ] FAN 7೫೯2 ॥ 24 ॥ 


ಚಿತ್ತೇ ನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇ ನ ಸದ್ಭಿಃ 

ಸಾಕಂ ಮೀಮಾಂಸತೇ ವಾ ನಲಿಖತಿ ವಚಸೋದ್ಭಾಟಯತ್ಯಾಶಯಂ ಸ್ವಂ । 
ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಪಿ ತಸ್ಮಾದ್‌ 
ಅಸ್ಥಾಭಿಃ ಸತ್ವಬಂಧಪ್ರಣಯನವಿಷಯೇ ಸ್ಫೂ ಯತೇ ರಾಘವೇಂದ್ರ: ॥151 


ಅನ್ವಯಾರ್ಥ : 

ರಾಘವೇಂದ್ರ ಶ್ರಿರಾಘವೇಂದ್ರತೀರ್ಥರು, ಅಯುಕ್ತಂ- ಸರಿಯಲ್ಲದ 
ವಿಷಯವನ್ನು, ಚಿತ್ತೇಇ ಮನಸ್ಸಿನಲ್ಲಿ, ನ ಕಲಯತಿ: ಚಿಂತಿಸುವುದಿಲ್ಲ. ಸಹಸಾ: 
ಕೂಡಲೇ (ಯೋಚಿಸದೇ), ನ ಅಭಿಧತ್ತೇ- ಯಾವುದನ್ನೂ ನುಡಿಯುವುದಿಲ್ಲ. 
ಸದ್ದಿಃ ಸಾಕಂ- ಪೂಜ್ಯರೊಂದಿಗೆ, ಅಯುಕ್ತಂ ನ ಮೀಮಾಂಸತೇ- ಒಣ ಚರ್ಚಿಗೆ 


24 ಶ್ರೀವಾದೀಂದ್ರತೀರ್ಥವಿರಚಿತಂ 


ತೊಡಗುವುದಿಲ್ಲ. ಅಯುಕ್ತಂ- ತಪ್ಪನ್ನು, ನ ಲಿಖತಿ- ಬರೆಯುವುದಿಲ್ಲ. ವಚಸಾ- 
ಮಾತಿನಿಂದ, ಸ್ವ ೦ ಆಶಯಂ- ತಮ್ಮ] ದೇ ಆದ ಅಭಿಪ್ರಾಯವನ್ನು ನ ಉದ್ಭಾಟ- 
ಯತಿ: ಪ್ರಕಟಪಡಿಸುವುದಿಲ್ಲ. ಉಕ್ತಂ: ಒಂದು ಬಾರಿ ಹೇಳಿದ್ದ ನ್ನು, ಭೂಯಃ 
ಮತ್ತೊಮ್ಮೆ, ನೋ ವಕ್ತಿ- ಹೇಳುವುದಿಲ್ಲ. ಕೃಚಿದಪಿ- ಎಲ್ಲಿಯೂ, ಲಿಖಿತಂ- 
ಬರೆದದ್ದನ್ನು, ನೈವ ನಿರ್ಮಾರ್ಷ್ಟಿ ಅಳಿಸುವುದೇ ಇಲ್ಲ. ತಸ್ಮಾತ್‌ ಆದ್ದರಿಂದ, 
ಅಸ್ಥಾಭಿಃ- ನಮ್ಮಿಂದ, ಸತ್ವ ಬಂಧಪ್ರಣಯನವಿಷಯೇ- RE ಪ್ರಬಂಧಗಳ 
ರಚನೆಯ ವಿಷಯದಲ್ಲಿ, ರಾಘವೇಂದ್ರಃ- ಶ್ರೀರಾಘವೇಂದ್ರಗುರು 
ಸಾರ್ವಭೌಮರು, ಸ್ತೂಯತೇ- ಸ್ಪುತಿಸಲ್ಪಡುತ್ತಾರೆ. 


ಭಾವಾರ್ಥ: 

ಶ್ರೀರಾಘವೇಂದ್ರ,ಗುರುಸಾರ್ವಭೌಮರು ಅಯುಕ್ತವಾದುದನ್ನು 
ಮನಸಾಪಿ ಯೋಚಿಸುವುದಿಲ್ಲ. ವಿಚಾರ ಮಾಡದೇ ಯಾವುದನ್ನೂ 
ನುಡಿಯುವುದಿಲ್ಲ. ಸಜ್ಮನರೊಂದಿಗೆ ಒಣ ಚರ್ಚೆ ಮಾಡುವುದಿಲ್ಲ. 
ಅಯುಕ್ತವಾದುದನ್ನು ಬರೆಯುವುದಿಲ್ಲ. ಇತರ ಜ್ಞಾನಿಗಳ ಅಭಿಪ್ರಾಯವನ್ನು 
ಅನುವಾದ ಮಾಡುತ್ತಾರೆ. ಆದರೆ ಎಲ್ಲಿಯೂ ನಮ್ಮ ದೇ ಒಂದು ಬೇರೆ 
ಅಭಿಪ್ರಾ ಯವಿದೆಯೆಂದು ಪ್ರಕಟಪಡಿಸುವುದಿಲ್ಲ. ಅವರಗ ಗ್ರ,೦ಥದಲ್ಲಿ 
ಎಲ್ಲಿಯೂ ಪುನರುಕ್ತಿ ಇಲ್ಲ ಬರೆದದ್ದನ್ನು ಅಳಿಸಿದ್ದಿಲ್ಲ. ಅವರ ಗ ಗ್ರಂಥಗಳನ್ನು 
ಅವಲೋಕಿಸಿದಾಗ ಈ ಗುಣಗಳು ಎದ್ದು ಕಾಣುತ್ತವೆ. ಆದ್ದರಿಂದ ನಮ್ಮ 
ಪ್ರಬಂಧಗಳೂ ಯಶಸ್ವಿಯಾಗಲೆಂದು ನಾವು ಪ್ರಬಂಧರಚನೆ ಮಾಡುವಾಗ 
ಗುರುಸಾರ್ವಭೌಮರನ್ನು ಸ್ತುತಿಸುತ್ತೇವೆ. 


ಅಣುಮ ದ್ವವಿಜಯವ್ಯಾ ಖ್ಯಾ ನದ ಫಲ 


droftead ತ್ಯತಳಾಗಡಿ79೫ಇಗೂತಾತ 
ee age ಪಗರ್ಗಗಸಾಸಗಷರ್ಸ್‌ಷ| 


ಗುರುಗುಣಸ್ತವನಮ್‌ 25 


aft dato ಕಾರ್ಕಾಾಗಿಸಿತ 
Taare eat dag A ೫ nafs 1 2% ॥ 


ಧೀರ ಶ್ರೀರಾಘವೇಂದ್ರಂ ಕೃತನಿಜವಿಜಯಸ್ರಗ್ಗರಾರ್ಥಪ್ರಕಾಶಂ 
ದೃಷ್ಟ್ವಾ ಸಂತುಷ್ಟಚೇತಾ ದಶಮತಿರಚಿರಾದಭ್ಯಷಿಂಚತ್‌ ಪದೇ ಸ್ವೇ । 
ನೂನಂ ವಾಣಿ € ತದೀಯಾನನನಲಿನಗತಾ ತತೃತಸ್ವಪ್ರಿಯೈಕ- 
ಪ್ರತ್ಯಾಸಂಗಪ್ರಹೃಷ್ಟಾ ಸ್ವಯಮಪಿ ತದನು ಸ್ವೇ ಪದೇ ಚಾಭೃಷಿಂಚತ್‌ ॥16॥ 
ಅನ್ವಯಾರ್ಥ : 
ದಶಮತಿಃ- ಶ್ರೀಮದಾನಂದತೀರ್ಥರು, ಕತನಿಜವಿಜಯಸ್ರಗ್ಗರಾರ್ಥಪ್ರಕಾಶಂ- 
ಲ ಎ 
ಕೃತ- ಮಾಡಲ್ಪಟ್ಟ, ನಿಜವಿಜಯ- ತಮ್ಮ ವಿಜಯವನ್ನು ವರ್ಣಿಸಿರುವ, ಸ್ರಗ್ಗರಾ- 
ಸ್ರಗ್ಗರಾವೃತ್ತದ ಕಾವ್ಯದ, ಅರ್ಥಪ್ರಕಾಶಂ- ಅರ್ಥವಿವರಣೆಯುಳ್ಳ, ಧೀರ 
ಶ್ರೀರಾಘವೇಂದ್ರಂ- ಜ್ಞಾನಿಗಳಾದ ಶ್ರೀರಾಘವೇಂದ್ರತೀರ್ಥರನ್ನು, ದೃಷ್ಟ್ವಾ 
ನೋಡಿ, ಸಂತುಷ್ಟಚೇತಾಃ- ಸಂತಸಗೊಂಡ ಮನಸ್ಸುಳ್ಳವರಾಗಿ, ಅಚಿರಾರ್ತ್‌ 
ಕೂಡಲೇ, ಸ್ವೇ ಪದೇ» ತಮ್ಮ ಪೀಠದಲ್ಲಿ, ಅಭ್ಯಷಿಂಚತ್‌- ಪಟ್ಟಾಭಿಷೇಕ 
ಮಾಡಿದರು. ತದೀಯಾನನನಲಿನಗತಾ - ತದೀಯ- ಆ ರಾಘವೇಂದ್ರ 
ಗುರುಗಳದ್ದಾದ, ಹಕ್‌ ನಾ ಮುಖಕಮಲದಲ್ಲಿ ಗತಾ: ಇರುವ, ವಾಣೀ- 
ವಾಗ್ದೇವಿಯಾದ ಭಾರತೀದೇವಿಯು, ತತ್ಯತಸ್ವಪ್ರಿಯೈಕಪ್ರತ್ಕಾಸಂಗಪ್ರಷೃಪ್ಪಾ - 
ತತ್‌- ಆ ರಾಘವೇಂದ್ರರಿಂದ, ಕೃತ- ಮಾಡಲ್ಪಟ್ಟ ಸ್ವ- ತನ್ನ, ಪ್ರಿಯ- ಪತಿಯಾದ 
ವಾಯುದೇವರ, ಏಕ- ಮುಖ್ಯವಾದ, ಪ್ರತ್ಯಾಸಂಗ- ಸಂಬಂಧದಿಂದ, ಪ್ರಷೃಪ್ಟಾ 
ಸಂತೋಷಗೊಂಡವಳಾಗಿ, ಸ್ವಯಮಪಿಂ ತಾನೂ ಕೂಡ, ಸ್ವೇ ಪದೇ: ತನ್ನ ಸಾರಸ್ಪತ 
ಸಾಮ್ರಾಜ್ಯದಲ್ಲಿ , ನೂನಂ ಅಭ್ಯಪಷಿಂಚತ್‌- ಅಭಿಷೇಕಗೈದಳು. 


22 ಶ್ರೀವಾದೀಂದ್ರತೀರ್ಥವಿರಚಿತಂ 


sola aad ನಾಸಗಿಗಸಗಾಗಗೌಸಕತಾಗ 

AR ATTA TAT 7ನ ಕಾ GANA | ₹೪ 11 
ಯದ್ದಾನೌ ಯತೃಶಾನೌ ಯದಮೃತಕಿರಣೇ ಯದ ಹೇಷೂದಿತೇಷು 
ಜ್ಯೋತಿರ್ಯತ್ತಾರಕಾಸು ಪ್ರಥಿತಮಣಿಷು ಯದ್ಯಚ್ಚ ಸೌದಾಮಿನೀಷು 
ಸಂಭೂಯೈತತ್‌ ಸಮಸ್ತಂ ತ್ವದಮಿತಹೃದಯಾಕಾಶನಿರ್ಯತ್‌ ಪ್ರಕಾಶೇ 
ಧೀರ ಶ್ರೀ ರಾಘವೇಂದ್ರ ವ್ರತಿವರ ಭಜತೇ ಹಂತ ಖದ್ಯೋತರೀತಿಂ ॥ 141 


ಅನ್ವಯಾರ್ಥ : 

ಧೀರಶ್ರೀರಾಘವೇಂದ್ರವ್ರತಿವರ!- ಜ್ಞಾನಿಗಳಾದ ಶ್ರೀರಾಘವೇಂದ್ರಯತಿ- 
ಶ್ರೇಷ್ಠರೇ!, ಭಾನೌ- ಸೂರ್ಯನಲ್ಲಿ, ಯತ್‌ ಜ್ಯೋತಿಃ: ಯಾವ ಬೆಳಕು 
ಇದೆಯೋ, ಕೃಶಾನೌ- ಅಗ್ನಿಯಲ್ಲಿ, ಯತ್‌ ಜ್ಯೋತಿಃ: ಯಾವ ಬೆಳಕಿದೆಯೋ, 
ಅಮೃತಕಿರಣೇ- ಅಮೃತದ ಕಿರಣದಲ್ಲಿ, ಯತ್‌ ಜ್ಯೋತಿಃ- ಯಾವ ಬೆಳಕಿದೆಯೋ, 
ಉದಿತೇಷು- ಉದಯಿಸಿದ, ಗ್ರಹೇಷು* ಗ್ರಹಗಳಲ್ಲಿ ಯತ್‌ ಜ್ಯೋತಿಃ: ಯಾವ 
ಬೆಳಕಿದೆಯೋ, ತಾರಕಾಸು- ನಕ್ಷತ್ರಗಳಲ್ಲಿ, ಯತ್‌ ಜ್ಯೋತಿಃ: ಯಾವ 
ಬೆಳಕದೆಯೋ, ಪ್ರಥಿತಮಣಿಷು- ಪ್ರಸಿದ್ಧವಾದ ಮಣಿಗಳಲ್ಲಿ ಯತ್‌ ಜ್ಯೋತಿ 
ಯಾವ ಬೆಳಕಿದೆಯೋ, ಸೌದಾಮಿನೀಷು ಚ- ಮಿಂಚುಗಳಲ್ಲಿಯೂ, ಯತ್‌ 
ಜ್ಯೋತಿ ಯಾವ ಬೆಳಕಿದೆಯೋ, ಏತತ್‌ ಸಮಸ್ತಂ- ಇದೆಲ್ಲವೂ, ಸಂಭೂಯ: 
ಒಟ್ಟುಗೂಡಿ, ತ್ವದಮಿತಹೃದಯಾಕಾಶನಿರ್ಯತ್ಛಕಾಶೇ ದ ತ್ವತ್‌- ನಿಮ್ಮ, ಅಮಿತ: 
ಅಪರಿಮಿತವಾದ, ಹೃದಯಾಕಾಶ- ಹೃದಯಾಕಾಶದಿಂದ, ನಿರ್ಯತ್‌- 
ಹೊರಹೊಮ್ಮುವ, ಪ್ರಕಾಶೇ- ಜ್ಞಾನದ ಬೆಳಕಿನ ಮುಂದೆ, ಖದ್ಯೋತರೀತಿಂ- 


ಮಿಣುಕುಹಳದ ಅವಸ್ಟೆಯನ್ನು , ಭಜತೇ ಹೊಂದುತ್ತದೆ. ಹಂತ" ಅಶ್ಚರ್ಯವು. 


ಗುರುಗುಣಸ್ತವನ! 23 


ಭಾವಾರ್ಥ: 

ಜ್ಞಾನಿಗಳಾದ ಗುರುಗಳೇ! ನಿಮ್ಮ ಹೃದಯಾಕಾಶದಿಂದ ಹೊರಹೊಮ್ಮುವ 
ಜ್ಞಾನದ ಬೆಳಕು ಅಪಾರ. ಸೂರ್ಯ, ಅಗ್ನಿ, ಅಮೃತದ ಕಿರಣ, ಉದಿಸಿದ 
ಗ್ರಹಗಳು, ನಕ್ಷತ್ರಗಳು, ಪ್ರಸಿದ್ಧವಾದ ವಜ್ರವೇ ಮೊದಲಾದ ಮಣಿಗಳೂ, 
ಮಿಂಚು ಇವೆಲ್ಲವುಗಳ ಒಟ್ಟುಗೂಡಿದ ಬೆಳಕಿನ ಪ್ರಂಜವೂ ನಿಮ್ಮ ಜ್ಞಾನದ 
ಬೆಳಕಿನ ಮುಂದೆ ಮಿಣುಕುಹುಳದ ಬೆಳಕಿನಂತೆ ಅತ್ಯಲ್ಪವಾಗಿ 
ಗೋಚರಿಸುವುದು. 


ಗುರುವಿರಚಿತ ಗ್ರಂಥಗಳ ಶೈಲಿ 
ನಿ aga oad wea MANN a wf: 
ಇಗ Aaa a7 7 raf STANT ಷಸ | 
se fa ಇತ: FRR fad Aa ೧70% de 
Far: ಇತರಾ FAN TAFE: || 24 ॥ 


ಚಿತ್ತೇ ನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇ ನ ಸದ್ಭಿಃ 

ಸಾಕಂ ಮೀಮಾಂಸತೇ ವಾ ನ ಲಿಖತಿ ವಚಸೋದಾ ್ರಿಟಿಯತ್ಕಾಶಯಂ ಸ್ವಂ । 
ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖತಂ ನೈವ ನಿರ್ಮಾರ್ಷ್ಟಿ ತಸ್ಮಾದ್‌ 
ಅಸ್ಥಾಭಿ: ಸತೃಬಂಧಪ್ರಣಯನವಿಷಯೇ ಸ್ತೂಯತೇ ರಾಘವೇಂದ್ರ: ॥15॥ 


ಅನ್ವಯಾರ್ಥ ; 

ರಾಘವೇಂದ್ರ ಶ್ರಿರಾಘವೇಂದ್ರತೀರ್ಥರು, ಅಯುಕ್ತಂ- ಸರಿಯಲ್ಲದ 
ವಿಷಯವನ್ನು, ಚಿತ್ತೇ ಮನಸ್ಸಿನಲ್ಲಿ, ನ ಕಲಯತಿ- ಚಿಂತಿಸುವುದಿಲ್ಲ. ಸಹಸಾ- 
ಕೂಡಲೇ (ಯೋಚಿಸದೇ), ನ ಅಭಿಧತ್ತೇ- ಯಾವುದನ್ನೂ ನುಡಿಯುವುದಿಲ್ಲ. 
ಸೆದ್ದಿಃ ಸಾಕಂ- ಪೂಜ್ಯರೊಂದಿಗೆ, ಅಯುಕ್ತಂ ನ ಮೀಮಾಂಸತೇ- ಒಣ ಚರ್ಚೆಗೆ 


24 ಶ್ರೀವಾದೀಂದ್ರತೀರ್ಥವಿರಚಿತಂ ` 


ತೊಡಗುವುದಿಲ್ಲ. ಅಯುಕ್ತಂ- ತಪ್ಪನ್ನು, ನ ಲಿಖತಿ- ಬರೆಯುವುದಿಲ್ಲ. ವಚಸಾ- 
ಮಾತಿನಿಂದ, ಸ್ವಂ ಆಶಯಂ- ತಮ್ಮ ದೇ ಆದ ಅಭಿಪ್ರಾ ಯವನ್ನು, ನ ಉದ್ಭಾಟ- 
ಯತಿ: ಪ್ರಕಟಪಡಿಸುವುದಿಲ್ಲ. ಉಕ್ತಂ: ಒಂದು ಬಾರಿ ಹೇಳಿದ್ದನ್ನು, ಭೂಯಃ 
ಮತ್ತೊಮ್ಮೆ, ನೋ ವಕ್ಷಿ ಹೇಳುವುದಿಲ್ಲ. ಕ್ವಚಿದಪಿ- ಎಲ್ಲಿಯೂ, ಲಿಖತಂ- 
ಬರೆದದ್ದನ್ನು, ನೈವ ನಿರ್ಮಾಷ್ಟಿ ೯- ಅಳಿಸುವುದೇ ಇಲ್ಲ. ತಸ್ಮಾತ್‌. ಆದ್ದರಿಂದ, 
ಅಸ್ಥಾಭಿಃ- ನಮ್ಮಿಂದ, ಸತ್ವಬಂಧಪ್ರ ಣಯನವಿಷಯೇ- ಸಮೀಚೀನಪ ಸ್ರಬಂಧಗಳ 
Bp ವಿಷಯದಲ್ಲಿ ರಾಘವೇಂದ್ರಃ-: ಶ್ರೀರಾಘವೇಂದ್ರಗುರು 
ಸಾರ್ವಭೌಮರು, ಸ್ತೂಯತೇ: ಸುುತಿಸಲ್ಪಡುತ್ತಾರೆ. 


ಭಾವಾರ್ಥ: 

ಶ್ರೀರಾಘವೇಂದ್ರಗುರುಸಾರ್ವಭೌೌಮರು ಅಯುಕ್ತವಾದುದನ್ನು 
ಮನಸಾಪಿ ಯೋಚಿಸುವುದಿಲ್ಲ. ವಿಚಾರ ಮಾಡದೇ ಯಾವುದನ್ನೂ 
ನುಡಿಯುವುದಿಲ್ಲ. ಸಜ್ವನರೊಂದಿಗೆ ಒಣ ಚರ್ಚೆ ಮಾಡುವುದಿಲ್ಲ. 
ಅಯುಕ್ತವಾದುದನ್ನು ಬರೆಯುವುದಿಲ್ಲ. ಇತರ ಜ್ಞಾನಿಗಳ ಅಭಿಪ್ರಾ,ಯವನ್ನು 
ಅನುವಾದ ಮಾಡುತ್ತಾರೆ. ಆದರೆ ಎಲ್ಲಿಯೂ ನಮ್ಮದೇ ಒಂದು ಬೇರೆ 
ಅಭಿಪ್ರಾಯವಿದೆಯೆಂದು ಪ್ರಕಟಪಡಿಸುವುದಿಲ್ಲ. ಅವರ ಗ್ರಂಥದಲ್ಲಿ 
ಎಲ್ಲಿಯೂ ಪುನರುಕ್ತಿ ಇಲ್ಲ ಬರೆದದ್ದನ್ನು ಅಳಿಸಿದ್ದಿಲ್ಲ. ಅವರ ಗ ಗ್ರಂಥಗಳನ್ನು 
ಅವಲೋಕಿಸಿದಾಗ ಈ ಗುಣಗಳು ಎದ್ದು ಕಾಣುತ್ತವೆ. ಆದ್ದರಿಂದ ನಮ್ಮ 
ಪ್ರಬಂಧಗಳೂ ಯಶಸ್ವಿಯಾಗಲೆಂದು ನಾವು ಪ್ರಬಂಧರಚನೆ ಮಾಡುವಾಗ 
ಗುರುಸಾರ್ವಭೌಮರನ್ನು ಸ್ತುತಿಸುತ್ತೇವೆ. 


ಅಣುಮಧ್ವವಿಜಯವ್ಯಾಖ್ಯಾನಡ ಫಲ 


dora gaffer 
Te eget afro RI 


ಗುರುಗುಣಸ್ತವನಮ್‌ 25 


ತತ ಇಗಗಿ dara ಸಸ್ಣಾಸಾಗಿಸಿತ; 
Tage wea ತಾ ಹ nafs ॥। 2೩ ॥ 


ಧೀರ ಶ್ರೀರಾಘವೇಂದ್ರಂ ಕೃತನಿಜವಿಜಯಸ್ರಗ್ಗರಾರ್ಥಪ್ರಕಾಶಂ 
ದೃಷ್ಟ್ವಾ ಸಂತುಷ್ಟಚೇತಾ ದಶಮತಿರಚಿರಾದಭೃಷಿಂಚತ್‌ ಪದೇ ಸ್ವೇ 1 
ನೂನಂ ವಾಣಿ € ತದೀಯಾನನನಲನಗತಾ ತತ್ಛತಸ್ವಪ್ರಿಯೈಕ- 
ಪ್ರತ್ಯಾಸಂಗಪ್ರಹೃಷ್ಟಾ ಸ್ವಯಮಪಿ ತದನು ಸ್ವೇ ಪದೇ ಚಾಭೃಷಿಂಚತ್‌ ॥ 161 
ಅನ್ವಯಾರ್ಥ : 
ದಶಮತಿಃ- ಶ್ರೀಮದಾನಂದತೀರ್ಥರು, ಕೃತನಿಜವಿಜಯಸ್ರಗ್ಗರಾರ್ಥಪ್ರಕಾಶಂ- 
ಲ ಎ 
ಕೃತ: ಮಾಡಲ್ಪಟ್ಟ, ನಿಜವಿಜಯ- ತಮ್ಮ ವಿಜಯವನ್ನು ವರ್ಣಿಸಿರುವ, ಸ್ರಗ್ಗರಾ 
ಸ್ರಗ್ಗರಾವೃತ್ತದ ಕಾವ್ಯದ, ಅರ್ಥಪ್ರಕಾಶಂ- ಅರ್ಥವಿವರಣೆಯುಳ್ಳ, ಧೀರ 
ಶ್ರೀರಾಘವೇಂದ್ರಂ- ಜ್ಞಾನಿಗಳಾದ ಶ್ರೀರಾಘವೇಂದ್ರತೀರ್ಥರನ್ನು, ದೃಷ್ಟ್ವಾ 
ನೋಡಿ, ಸಂತುಷ್ಟಚೇತಾಃ- ಸಂತಸಗೊಂಡ ಮನಸ್ಸುಳ್ಳವರಾಗಿ, ಅಚಿರಾತ್‌- 
ಕೂಡಲೇ, ಸ್ವೇ ಪದೇ- ತಮ್ಮ ಪೀಠದಲ್ಲಿ, ಅಭ್ಯಪಷಿಂಚತ್‌- ಪಟ್ಟಾಭಿಷೇಕ 
ಮಾಡಿದರು. ತದೀಯಾನನನಲಿನಗತಾ - ತದೀಯ: ಆ ರಾಘವೇಂದ್ರ 
ಗುರುಗಳದ್ದಾದ, ರಾ ಮುಖಕಮಲದಲ್ಲಿ ಗತಾ- ಇರುವ, ವಾಣೀ: 
ವಾಗ್ದೇವಿಯಾದ ಭಾರತೀದೇವಿಯು, ತತ್ಯತಸ್ಪಪ್ರಿಯೈಕಪ್ರತ್ಕಾಸಂಗಪ್ರಹೃಷ್ಟಾ - 
ತತ್‌- ಆರಾಘವೇಂದ್ರರಿಂದ, ಕೃತ- ಮಾಡಲ್ಪಟ್ಟ, ಸ- ತನ್ನ, ಪ್ರಿಯ- ಪತಿಯಾದ 
ಲ ಬ ಬದ Ke 
ವಾಯುದೇವರ, ಏಕ- ಮುಖ್ಯವಾದ, ಪ್ರತ್ಯಾಸಂಗ- ಸಂಬಂಧದಿಂದ, ಪ್ರಹೃಷ್ಟಾ 
ಸಂತೋಷಗೊಂಡವಳಾಗಿ, ಸ್ವಯಮಪಿ ತಾನೂ ಕೂಡ, ಸ್ವೇ ಪದೇ: ತನ್ನ ಸಾರಸ್ವತ 
ಸಾಮ್ರಾಜ್ಯದಲ್ಲಿ , ನೂನಂ ಅಭ್ಯಷಿಂಚತ್‌- ಅಭಿಷೇಕಗೈದಳು. 


26 ಪ್ರೀವಾದೀಂದ್ರತೀರ್ಥವಿರಚಿತಂ 


ಭಾವಾರ್ಥ: 

ಶ್ರೀರಾಘವೇಂದ್ರಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ವೆಂಕಟನಾಥಾ- 
ಚಾರ್ಯರಾಗಿದ್ದಾಗ ನಾರಾಯಣಪಂಡಿತಾಚಾರ್ಯರಿಂದ ರಚಿತವಾದ 
ಶ್ರೀಅಣುಮಧ್ವವಿಜಯಕ್ಕೆ ವ್ಯಾಖ್ಯಾನವನ್ನು ರಚಿಸಿದ್ದರು. ಅದರಿಂದ 
ಕಾವ್ಯನಾಯಕರಾದ ಶ್ರೀಮದಾಚಾರ್ಯರಿಗೆ "ನನ್ನ ವಿಜಯದ ಕಾವ್ಯಕ್ಕೆ 
ವ್ಯಾಖ್ಯಾನ ಮಾಡಿದವರು' ಎಂಬ ಕಾರಣದಿಂದ ಇವರ ಮೇಲೆ ಸಂತೋಷ 
ಉಂಟಾಯಿತು. ಹಾಗೆಯೇ ವಾಜ್ಕಯ ಪ್ರಪಂಚಾಭಿಮಾನಿಯಾದ ಭಾರತೀ- 
ದೇವಿಗು ಕೂಡ ನನಗೂ ಮತ್ತು ನನ್ನ ಪತಿಯಾದ ವಾಯುದೇವರಿಗೂ 
ಅಣುಮಧ್ವವಿಜಯವ್ಯಾಖ್ಯಾನ ಮೂಲಕ ಸಂಬಂಧ ಕಲ್ಪಿಸಿದವರೆಂಬ 
ಕಾರಣದಿಂದ ಸಂತೋಷ ಉಂಟಾಯಿತು. ಅಂದರೆ ಅಣುಮಧ್ವವಿಜಯಕ್ಕೆ 
ಇವರು ವ್ಯಾಖ್ಯಾನವನ್ನು ರಚಿಸಿದ್ದರಿಂದ ಶಬ್ದರಾಶಿಗೂ ಹಾಗೂ ವಾಯು 
ಅಂಶಸಂಭೂತರಾದ ಮಧ್ವಾಚಾರ್ಯರಿಗೂ ಪ್ರತಿಪಾದ್ಯಪ್ರತಿಪಾದಕಭಾವ 
ಸಂಬಂಧವನ್ನುಕಲ್ಪಿಸಿದಂತಾಯಿತು. ಇದರಿಂದ ಶಬ್ದಪ್ರಪಂಚಕ್ಕೆ ಅಭಿಮಾನಿ- 
ಯಾದ ಭಾರತೀದೇವಿಯರಿಗೆ ತನ್ನ ಪತಿಯ ಸಂಬಂಧ ಉಂಟಾದ ಸಂತಸ- 
ವಾಯುತೆಂದು ಭಾವ. ಹೀಗೆ ಸಂತೋಷಗೊಂಡ ಕಾವ್ಯನಾಯಕರಾದ 
ಶ್ರೀಮಧ್ವರು ಇವರನ್ನು ತಮ್ಮಪೀಠದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. 
ಬಳಿಕ ಸರಸ್ವತೀಪದವಿಗೆ ಬರುವ ಭಾರತೀದೇವಿಯರೂ ಇವರನ್ನು 
ಸಾರಸ್ವತಸಾಮ್ರಾ,ಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದರು. ಅಂದರೆ ಶ್ರೀರಾಯರು 
ಅನೇಕ ಗ್ರಂಥಗಳನ್ನು ರಚಿಸಲು ಆರಂಭಿಸಿದರೆಂದು ಭಾವ. 


ವಾದಾವಲೀಟಿಪ್ಪಣೀ 
wal aaradt ಸಗರ falda glaRedaTeT- 
ಪಕ್ನತ ಸತ ಇಾಇಗ್ಗಿಇಡಿಗನಾಗ?ಇಗಗಿಷಾಷಸ್ನ | 


ಗುರುಗುಣಸವನಮ್‌ 27 


qd aga 3 grag | ₹5 || 

ಗ್ರಂಥೋ ವಾದಾವಲೀ ದ್ರಾಗಭಜತ ವಿದಿತೋ ದುರ್ಮತಾರಣ್ಯದಾಹಾದ್‌ 
ಆಪೂರ್ವಾರ್ಧಪ್ರತೀಪಕ್ರಮಪರಿಪಠಿತಸ್ವಾಭಿಧಾಗೋಚರತ್ವ! o | 

ತಸ್ಯ ಶ್ರೀರಾಘವೇಂದ್ರವ್ರತಿವರ ಭವತೋ ವಾಯುವಂಶಪ್ರಸೂತೇ- 
ರೇತರ್ಹ್ಯುದ್ದೀಪನಂ ಯತ್ತದುಚಿತಮಿತಿ ಮೇ ಮಾನಸೀ ವೃತ್ತಿರಿಂಧೇ ॥17॥ 


ವಿದಿತಃ: ಪ್ರಸಿದ್ದವಾದ, ವಾದಾವಲೀ- ವಾದಾವಲಿ ಎಂಬ, ಗ್ರಂಥ ಗ್ರಂಥವು, 
ದ್ರಾಕ್‌- ಕೂಡಲೆ ದುರ್ಮತಾರಣ್ಯದಾಹಾತ್‌ - ದುರ್ಮತ- ದುರ್ಮತವೆಂಬ, 
ಅರಣ್ಯ- ಕಾಡನ್ನು, ದಾಹಾತ್‌- ಸುಡುವಿಕೆಯಿಂದ, ಆಪೂರ್ವಾರ್ಧಪ್ರತೀಷ- 
ಕ್ರಮಪರಿಪಠಿತಸ್ವಾಭಿಧಾಗೋಚರತ್ವಂ- ಆಪೂರ್ವಾರ್ಧ: ಪೂರ್ವಾರ್ಥದವರೆಗೆ, 
ಪುಷ್ಟ ಪಕ್ರಮ- ವಿಪರೀತಕ್ರಮದಿಂದ, ಪರಿಪಠಿತ- ಹೇಳಲ್ಪಟ್ಟ ಸ್ವಾಭಿಧಾ- ತನ್ನ 
ದ, (ಕಾಲ್ಗಿಚ್ಚುಎಂಬ ಅರ್ಥವನ್ನು ಕೊಡುವ ದಾವಾವಲಿ ಎಂಬ ಹೆಸರಿನ) 
ಗೋಚರತ್ವಂ- ವಿಷಯತ್ದವನ್ನು, ಅಭಷತ= ಪಡೆಯಿತು. ಶ್ರೀರಾಘವೇಂದ್ರ- 
ಪ್ರತಿವರ[- ಭವವ ಯತಿಶ್ರೇಷ್ಠರೇ!, ವಾಯುವಂಶಪ್ರಸೂತೇಃ ಗಾಳಿಯ 
ವಂಶದಲ್ಲಿ (ಮಧ್ವರ ಪರಂಪರೆಯಲ್ಲಿ) ಜನ್ಮವೆತ್ತಿದ, ಭವರ್ತ ನಿಮ್ಮ ದೆಶೆಯಿಂದ, 
ಏತರ್ಹಿಂ ಈಗ, ತಸ್ಯ, ಆ ವಾದಾವಲಿಯ (ದಾವಾವಲಿಯ) ಯತ್‌ 
ಉದ್ದೀಪನಂ- ಯಾವ ಪ್ರ ಶ್ರಕಟಪಡಿಸುವಿಕೆಯುಂಟಾಯಿತೋ, (ಯಾವ 
ಉರಿಸುವಿಕೆಯುಂಟಾಯಿತೋ) ತತ್‌- ಅದು, ಉಚಿತಂ- ಯೋಗ್ಯವೇ ಆಗಿದೆ, 
ಇತಿ- ಎಂದು, ಮೇಂ ನನ್ನ, ಮಾನಸೀ ವೃತ್ತಿಃ ಮಾನಸಜ್ಞಾನವು, ಇಂಧೇಇ 


ಜಲಿಸುತದೆ. 
ವ pr 


28 ಶ್ರೀವಾದೀಂದ್ರತೀರ್ಥವಿರಚಿತಂ 


ಭಾವಾರ್ಥ: 

ಶ್ರೀಮಟ್ಟೇಕಾಕೃತ್ಪಾದರು ರಚಿಸಿದ 'ವಾದಾವಲೀ' ಎಂಬ ಗ್ರಂಥವು 
ದುರ್ಮತವೆಂಬ ಅರಣ್ಯವನ್ನು ಸುಟ್ಟಿರುವುದರಿಂದ ಆ ಗ್ರಂಥದ ಹೆಸರಿನಲ್ಲಿ 
“ವಾದಾ' ಎಂಬ ಪೂರ್ವಾ ರ್ಧವನ್ನು ವಿಪರೀತವಾಗಿ ಅಂದರೆ 'ದಾವಾ' ಎಂದು 
ಪಠಿಸಿದರೆ ಯಾವ "ದಾವಾವಲೀ' (ಕಾಳ್ಗಿಚ್ಚು) ಎಂಬ ಹೆಸರು ಬರುತ್ತದೆಯೋ 
ಆ ಹಸರೇ ಅದಕ್ಕೆ ಯೋಗ್ಯವಾಗಿದೆ. ಶ್ರೀರಾಘವೇಂದ್ರ,ಯತಿವರೇಣ್ಯರೇ! 
ನೀವಾದರೂ ಈವಾಗ ಆ ಗ್ರಂಥಕ್ಕೆ 'ಭಾವದೀಪಿಕಾ' ಟಿಪ್ಪಣಿಯನ್ನು ರಚಿಸಿ 
ವಿಶೇಷ ಅರ್ಥವನ್ನು ಪ್ರಕಟಪಡಿಸಿದ್ದರಿಂದ ನಿಮ್ಮ ಟಿಪ್ಪಣಿಯು 
ವಾದಾವಲಿಯಿಂದ ನಡೆಯುವ ದುರ್ಮತಾರಣ್ಯದಹನಕ್ಕೆ ಸಹಕಾರಿಯಾಗಿದೆ. 
ನೀವು ವಾಯುವಂಶದವರಾದ್ದರಿಂದ ನೀವು ಮಾಡಿದ ಈ ಕಾರ್ಯವು ಅತ್ಯಂತ 
ಉಚಿತವಾಗಿದೆ. ಏಕೆಂದರೆ 'ವಾಯು' ಎಂದರೆ ಮಧ್ವರು. ಮಧ್ವರ 
ಪರಂಪರೆಯಲ್ಲಿ ಬಂದವರು ಪ್ರಾಚೀನ ಗ್ರಂಥಗಳಿಗೆ ವ್ಯಾಖ್ಯಾನ ರಚಿಸಿ 
ದುರ್ಮತನಿರಾಸಕ್ಕೆ ಸಹಕರಿಸಿದ್ದು ಯುಕ್ತವೇ ಮತ್ತು ವಾಯು ಎಂದರೆ`ಗಾಳಿ. 
ಅರಣ್ಯವನ್ನು ದಹಿಸುವ ದಾವಾಲಿಗೆ (ಕಾಳ್ಗಿಚ್ಚಿಗೆ) ಸಹಕರಿಸಬೇಕಾದದ್ದು 
ಗಾಳಿಯ ಧರ್ಮವಷ್ಟೇ! 


aa faa ಗ್ಗ್ಯಾಷಾಗ್ಗಇ7 ಪಾಸಗಗಿಗಾಗಿ- 
ಕೌ dA ಸಾ ಇ TERT | 26/ 


ವಂದಾರುಪ್ರಾಣಿಚೇತಶ್ಮಿ ೨ತತಿಮಿರಪರೀಭಾವಕೌಶಲ್ಯಭಾಜ: 
ತೆಜಸ್ತೇ ರಾಘವೇಂದ್ರವ್ರತಿವರಕಿಮಿತಿ ಶ್ರೀಮತೋ ವರ್ಣಯಾಮಃ | 


ಗುರುಗುಣಸ್ತವನಮ್‌ 29 


ಯೇನೈಷಾ ಚಂದ್ರಿಕಾಪಿ ತ್ರಿಭುವನವಿಶದಾ ಸತ್ತಥೋದಂಚಿತಶ್ರೀಃ 
ಲೇಭೇ ಸರ್ವಜ್ಞ ಮೌಲಿಪ್ರಕಟಿತವಿಭವಾ ತ್ವತ್ತ ಏವ ಪ್ರಕಾಶಂ ॥ 18 ॥ 


ಅನ್ವಯಾರ್ಥ : 

ಯೇನ ಯಾವ ಕಾರಣದಿಂದ, ತ್ರಿಭುವನವಿಶದಾ- ಮೂರುಲೋಕದಲ್ಲಿ 
ಪ್ರಖ್ಯಾತವಾದ, ಸತ್ತಥೋದಂಚಿತಶ್ರೀಃ - ಸತ್ತಥ- ಜ್ಞಾನಿಗಳ ಮಾರ್ಗದಲ್ಲಿ, 
ಉದಂಚಿತ- ಪೂಜಿತವಾದ, ಶ್ರೀಃ: ಪ್ರಭಾವವುಳ್ಳ, (ಸತ್ತಥ- ನಕ್ಷತ್ರಮಾರ್ಗದಲ್ಲಿ 
ಉದಂಚಿತ- ಉಂಟಾದ, ಶ್ರೀಃ ಶೋಭೆಯುಳ್ಳ) ಸರ್ವಜ್ಞಮಾಲಿಪ್ರಕಟತ- 
ವಿಭವಾ- ಸರ್ವಜ್ಞ ಎಲ್ಲವನ್ನು ಬಲ್ಲವರಾದ ವಿಜಯೀಂದ್ರರೇ ಮೊದಲಾದ- 
ವರಲ್ಲಿ, ಮ್‌ೌಲಿಂ ಶ್ರೇಷ್ಠರಾದ ಶ್ರೀ ವ್ಯಾಸರಾಜರಿಂದ, ಪ್ರಕಟಿತವಿಭವಾ- 
ಪ್ರಕಟಿಸಲ್ಪಟ್ಟ ವೈಭವವುಳ್ಳ (ಸರ್ವಜ್ಞ ರುದ್ರದೇವರ, ಮಾಲಿ: ತಲೆಯಿಂದ, 
ಪ್ರಕಟಿತವಿಭವಾ- ಪ್ರಕಟಗೊಳಿಸಲ್ಪಟ್ಟ ವೈಭವವುಳ್ಳ) ಏಷಾ ಚಂದ್ರಿಕಾಪಿ- ಈ 
ತಾತ್ತರ್ಯಚಂದ್ರಿಕಾಗ್ರಂಥವೂ ಕೂಡ, (ಬೆಳದಿಂಗಳೂ ಕೂಡ) ತ್ವತ್ತ ಏವ- 
ನಿಮ್ಮಿಂದಲೇ, ಪ್ರಕಾಶಂ: "ಪ್ರಕಾಶ' ಎಂಬ ಟಿಪ್ಪಣಿಯನ್ನು (ಬೆಳಕನ್ನು) ಲೇಭೇ- 
ಪಡೆಯಿತೋ, ತೇನ: ಆ ಕಾರಣದಿಂದ ರಾಘವೇಂದ್ರವ್ರತಿವರ[ಎ 
ಶ್ರೀರಾಘವೇಂದ್ರಯತಿಶ್ರೇಷ್ಠರೇ!, ವಂದಾರುಪ್ರಾಣಿಚೀತಃಶ್ರಿತತಿಮಿರಪರೀಭಾವ- 
ಕೌಶಲ್ಯಭಾಜಃ - ವಂದಾರು- ನಮಸ್ಕರಿಸುವ, ಪ್ರಾಣಿ ಚೇತನರ, ಚೇತಃ 
ಮನಸ್ಸನ್ನು, ಶ್ರಿತ: ಆಶ್ರಯಿಸಿದ, ತಿಮಿರ- ಅಜ್ಞಾನಾಂಧಕಾರದ, ಪರೀಭಾವ- 
ನಿರಾಕರಣೆಯಲ್ಲ ಕೌಶಲ್ಯಎ ನಿಪುಣತೆಯನ್ನು, ಭಾಜಃ- ಪಡೆದಿರುವ, ಶ್ರೀಮತ 
ಕಾಂತಿಯುಕ್ತರಾದ, ತೇಎ ನಿಮ್ಮ, ತೇಜಃ ತೇಜಸ್ಸನ್ನು, ಕಿಮಿತಿ- ಏನೆಂದು, 
ವರ್ಣಯಾಮಃ- ವರ್ಣಿಸೋಣ? 


30 ಶ್ರೀವಾದೀಂದ್ರತೀರ್ಥವಿರಚಿತಂ 


ಭಾವಾರ್ಥ: 

ಶ್ರೀವಿಜಯೀಂದ್ರತೀರ್ಥರೇ ಮೊದಲಾದವರಿಗೆ ಗುರುಗಳಾದ 
ಶ್ರೀವ್ಯಾಸರಾಜರು ತಾತ್ಸರ್ಯಚಂದ್ರಿಕಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. 
ಅದಕ್ಕೆ ಗುರುಸಾರ್ಪಭೌೌಮರು 'ಪ್ರಕಾಶ' ಎಂಬ ಟಿಪ್ಪಣಿಯನ್ನು ಬರೆದು 
ಅದರ ಅರ್ಥವು ಜನಸಾಮಾನ್ಯರಿಗೆ ಪ್ರಕಟವಾಗುವಂತೆ ಮಾಡಿದ್ದಾರೆ. ಇದನ್ನು 
ಕವಿಗಳು ಚಮತ್ಕಾರವಾಗಿ ಹೀಗೆ ವರ್ಣಿಸಿದ್ದಾರೆ. - ಚಂದ್ರಿಕೆ ಎಂದರೆ 
ಬೆಳದಿಂಗಳು. ಪ್ರಕಾಶ ಎಂದರೆ ಬೆಳಕು ಎಂದು ಮತ್ತೊಂದು ಅರ್ಥ. ಆದ್ದರಿಂದ 
ಬೆಳದಿಂಗಳೂ ಕೂಡ ಮತ್ತೊಬ್ಬರಿಂದ ಬೆಳಕನ್ನು ಪಡೆದರೆ ಆ ಬೆಳಕನ್ನು 
ಕೊಟ್ಟವರಿಗೆ ಎಷ್ಟು ಮಹತ್ತ್ವಮೋ ಅದರಂತೆ "ಚಂದ್ರಿಕಾ' ಎಂಬ ಗ್ರಂಥಕ್ಕೆ | 
'ಪ್ರಕಾಶ'ವನ್ನು ರಚಿಸಿದ ರಾಯರ ಮಹಿಮೆ ಅದ್ಭುತವಾದುದು. ಆಶ್ರಿತಜನರ 
ಅಜ್ಞಾನಾಂಧಕಾರವನ್ನು ಪರಿಹರಿಸುವ ಗುರುಗಳ ಜ್ಞಾನದ ತೇಜಸ್ಸಿನ' 
ಮಹಿಮೆಯನ್ನು ಏನೆಂದು ವರ್ಣಿಸಲಿ ಎಂದು ಕವಿಗಳು ಬೆರಗಾಗಿದ್ದಾರೆ. 


ಪರಿಮಳದ ಮಹಿಮೆ 
EEOC EGGS 
Mafra ARR: । 
afr 70/%77ಗಿಗರ್ಗೇಗಳ sgnfaya ೫7 gst 
qoftaftatormed GRASS Aad WERE | 2 ॥ 


ಧೀರ ಶ್ರೀ ರಾಘವೇಂದ್ರ ತ್ವದತುಲರಸನಾರಂಗನೃತ್ಯತ್‌ ಸ್ವಯಂಭೂ 
ಯೋಷಾಧಮ್ಮಿ ಲ್ಲಭಾರಶ್ಚಥಕುಸುಮತತೀಸ್ತ ಎದ್ದರು ಸಂಗಿರಾಮಃ | 
ಯಾಭಿಃ ಸಂಮಿಶ್ರಿತಾಭಿರ್ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ 
ಕ್ಷೋಣೀಗೀರ್ವಾಣಗಮ್ಯಂ ಪರಿಮಲಮತುಲಂ ಸಾಂಪ್ರತಂ ಸಂಪ್ರಪೇದೇ ॥ 


ಗುರುಗುಣಸ್ತವನಮ್‌ 31 


ಅನ್ವಯಾರ್ಥ : 

ಧೀರಶ್ರೀರಾಘವೇಂದ್ರ!- ಜ್ಞಾನಿಗಳಾದ ಶ್ರೀರಾಘವೇಂದ್ರಗುರುಗಳೇ!, 
ಸಂಮಿಶ್ರಿತಾಭಿಃ- ಒಟ್ಟುಗೂಡಿಸಲ್ಪಟ್ಟ, ಯಾಭಿಃ: ಯಾವ ವಚನಗಳಿಂದ, 
ವಸುಧಾವಿಶ್ರುತಾ: ಭೂಮಿಯಲ್ಲಿ ವಿಖ್ಯಾತವಾದ, ಸಾ ಸುಧಾಪಿ- 
ಶ್ರೀಮಜ್ಜಯತೀರ್ಥರಿಂದ ರಚಿತವಾದ ನ್ಯಾಯಸುಧೆಯೂ ಕೂಡ, ಸಾಂಪ್ರತಂ- 
ಈಗ, ಕ್ಷೋಣೇಗೀರ್ವಾಣಗಮೃಂ - ಕ್ಷೋಣೀಗೀರ್ವಾಣ- ಭೂಸುರರಿಂದ, 
ಗಮ್ಯಂ- ಲಭ್ಯವಾದ, ನಿರವಧಿ ನಿಸ್ಸೀಮವಾದ, ಅತುಲಂ- ಅನುಪಮವಾದ, 
ಪರಿಮಲಂ- ಪರಿಮಳವನ್ನು, , ಪ್ರಷೇದೇ- ಹೊಂದಿತೋ, ಅಂತಹ, ತ್ಪದ್ದಿರಃ- ನಿಮ್ಮ 
ವಚನಗಳನ್ನು, ತ್ವದತುಲರಸನಾರಂಗನೃತ್ಯತ್‌ಸ್ವಯಂಭೂಯೋಪಾ- 
ಧಮ್ಮಿಲ್ಲಭಾರಶ್ಪಥಕುಸುಮತತೀಃ ಎ ತ್ವತ್‌ ನಿಮ್ಮ, ಅತುಲ: ಅನುಪಮವಾದ, 
ರಸನಾ: ನಾಲಿಗೆ ಎಂಬ, ರಂಗ- ರಂಗಸ್ಥಳದಲ್ಲಿ, ನೃತ್ಯತ್‌- ನರ್ತಿಸುವ, ಸ್ವಯಂ- 
ಭೂಯೋಷಾ- ಬ್ರಹ್ಮದೇವರ ಪತ್ನಿಯಾದ ಸರಸ್ವತೀಡೇವಿಯ, ಧಮ್ಮಿಲ್ಲಭಾರ- 
ಮುಡಿಯಿಂದ, ಶ್ಲಥ- ಉದುರಿದ, ಕುಸುಮ- ಹೂಗಳ, ತಶೀಃ: ಸಮೂಹ- 
ಗಳನ್ನಾಗಿ, ಸಂಗಿರಾಮಃ ಹೇಳುತ್ತೇವೆ. 


ಭಾವಾರ್ಥ: 

ಶ್ರೀರಾಘವೇಂದ್ರಸ್ವಾಮಿಗಳವರ ನಾಲಿಗೆ ಎಂಬ ರಂಗಸ್ಥಳದಲ್ಲಿ 
ಮುಡಿಯಲ್ಲಿ ಹೂಮುಡಿದ ಸರಸ್ವತೀದೇವಿಯರು ನರ್ತಿಸಿದಾಗ ಹೂಗಳು 
ಬಿಡಿಬಿಡಿಯಾಗಿ ಉದುರಿದವಂತೆ. ಅವುಗಳನ್ನೆಲ್ಲ ಪುನಃ ಒಟ್ಟುಗೂಡಿಸಿದಾಗ 
ಉಂಟಾದ ಪರಿಮಳವೇ ಶ್ರೀಜಯತೀರ್ಥರ ನ್ಯಾಯಸುಧೆಗೆ ಗುರುಗಳು 
ರಚಿಸಿದ ಪರಿಮಳ ಎಂಬ ವ್ಯಾಖ್ಯಾನವಾಗಿದೆ. ಗುರುಸಾರ್ವ ಭನಿಮರು 
ಶ್ರೀಮನ್ನಾ ಯಸುಧೆಯನ್ನು ಪ್ರವಚನ ಮಾಡುವಾಗ ಇವರ ಮುಖದಿಂದ 
ಬಂದ ಬಿಡಿನುಡಿಗಳ ಸಂಕಲನವೇ 'ಪರಿಮಳ'ವಾಯಿತೆಂದು ಇತಿಹಾಸ. 


32 ಶ್ರೀವಾದೀಂದ್ರತೀರ್ಥವಿರಚಿತಂ 


ಸುಧೆಯೆಂದರೆ ಮತ್ತೊಂದರ್ಥದಲ್ಲಿ ಅಮೃತ. ಅಮೃತದ ಪರಿಮಳವು ಸ್ವರ್ಗದ 
ಸುರರಿಗೆ ಮಾತ್ರ ಮೀಸಲು. ನ್ಯಾಯಸುಧಯೂ ಅಮೃತವೇ. 
ಶ್ರೀರಾಘವೇಂದ್ರರ ಕೃಪೆಯಿಂದ ಅದರ ಪರಿಮಳವು ಭೂಲೋಕದ 
ಸುರರಿಗೂ ಲಭ್ಯವಾಯಿತು. 


ತತ್ತ ಎಸೆಕಾಶಿಕಾಭಾವದೀಪ 


sage ನಾಗ Aad ghar: AoA ॥ ಇಂ ॥ 


ಪ್ರಾಯಃ ಪ್ರಾಗನ್ಯದೀಯಾತನುತರವಿವೃತಿಗ್ರಂಥವಾಸೋ ವಿಹೀನಾ 
ಹ್ರೀಣಾ ನಾದರ್ಶಿ ಧೀರೈರಪಿ ಕಿಲ ಯುವತಿರ್ಭಾಷ್ಯಟೀಕಾಭಿಧಾನಾ 1 
ಅದ್ಯ ಶ್ರೀರಾಘವೇಂದ್ರವ್ರತಿಕೃತವಿವೃತಿಪೌಢಕೌಶೇಯರತ್ನಂ 
ಸ್ವೇಹಾಯುಕ್ತಂ ವಸಾನಾ ವಿಹರತಿ ಸುಧಿಯಾಮಗ್ರತಃ ಸ್ವೈರಿಣೀವ ॥ 20 1 
ಅನ್ವಯಾರ್ಥ : 

ಭಾಷ್ಯಟೀಕಾಭಿಧಾನಾ- ತತ್ತ್ವಪ್ರಕಾಶಿಕಾ ಎಂಬ, ಯುವತಿ; ತರುಣಿಯು, 
ಪ್ರಾಕ್‌: ಮೊದಲು, ಅನ್ಯದೀಯಾತನುತರವಿವೃತಿಗ್ರಂಥವಾಸೋವಿಹೀನಾ ಎ 
ಅನ್ಯದೀಯ: ಅನ್ಯರಿಂದ ರಚಿಸಲ್ಪಟ್ಟ, ಅತನುತರ- ದೀರ್ಪವಾದ, ಗ್ರಂಥ: 
ಗ್ರಂಥವೆಂಬ, ವಾಸಃ ವಸ್ತ್ರ ದಿಂದ, ವಿಹೀನಾ- ರಹಿತಳಾಗಿ, ಹ್ರೀಣಾ- ಲಜ್ಜಿತಳಾಗಿ, 
ಧೀರೈರಪಿ ಜ್ಞಾನಿಗಳಿಂದಲೂ ಕೂಡ, ನ ಅದರ್ಶಿ ಕಿಲ- ನೋಡಲ್ಪಡಲಿಲ್ಲ. ಅದ್ಯ: 
ಇಂದು, ಸ್ವೇಹಾಯುಕ್ತಂ - ಸ್ವ: ತನ್ನ ಈಹಾ- ಇಚ್ಛೆಗೆ, ಯುಕ್ತಂ ಅನುಕೂಲ- 


ಗುರುಗುಣಸ್ತವನಮ್‌ 33 


ವಾದ, ಶ್ರೀರಾಘವೇಂದ್ರವ್ರತಿಕೃತವಿವೃತಿಪ್ರೌಢಕೌಶೇಯರತ್ನಂ - ಶ್ರೀರಾಘ- 
ವೇಂದ್ರವ್ರತಿ- ಶ್ರೀರಾಘವೇಂದ್ರಯತಿಗಳಿಂದ, ಕೃತ: ಮಾಡಲ್ಪಟ್ಟ, ವಿವೃತಿ- 
ವ್ಯಾಖ್ಯಾನವೆಂಬ, ಪ್ರೌಢ- ಪ್ರೌಢವಾದ ಅಥವಾ ದೀರ್ಪವಾದ, ಕೌಶೇಯ- 
ರತ್ನಂ- ಶ್ರೆ ೇಷ್ಠವಾದ ರೇಶಿಮೆ ವಸ್ತ್ರವನ್ನು, ವಸಾನಾ- ಉಟ್ಟವಳಾಗಿ, ಸುಧಿಯಾಂ- 
ಜ್ಞಾನಿಗಳ, ಅಗ್ರತಃ ಮುಂಭಾಗದಲ್ಲಿ ಸ್ಥೆ ್ವ್ವೈರಿಣೀ ಇ ಇವ ಸ್ವಚ್ಛಂದಚಾರಿಣಿಯಂತೆ, 
ವಿಹರತಿ- ವಿಹರಿಸುತ್ತಾಳೆ. 


ಭಾವಾರ್ಥ: 
ಶ್ರಿಮಜ್ಜಯತೀರ್ಥರ 'ತತ್ತ್ಯ್ವಪ್ರಕಾತಿಕಾ' ಎಂಬ ಯುವತಿಯು 
ದೀರ್ಫ್ಥವಾದ ಟಿಪ್ಪಣಿ ಎಂಬ ವಸ್ತ್ರ(ಸೀರೆ) ಇಲ್ಲದೆ ಲಜ್ಜಿಯಿಂದಾಗಿ ಜ್ಞಾನಿಗಳ 
0 ಮ ಣಾ ಜ ಇ 
` ಮುಂದೆ ಪ್ರಕಟವಾಗಿದ್ದಿಲ್ಲ. ಇಂದು ಶ್ರೀರಾಘವೇಂದ್ರ ಗುರುಗಳು ಅರ್ಪಿಸಿದ 
ಟಿಪ್ಪಣಿ ಎಂಬ ಸುದೀರ್ಪವಾದ ಪಿತಾಂಬರವನ್ನುಟ್ಟು ಜ್ಞಾನಿಗಳ ಮುಂದೆ 
ಸ್ವೈರಿಣಿಯಂತೆ ವಿಹರಿಸುತ್ತಾಳೆ. ಅಂದರೆ ಶ್ರೀಗುರುಗಳ ಭಾವದೀಪದಿಂದ 
ತತ್ತ್ವಪ್ರಕಾಶಿಕಾ ಎಲ್ಲರಿಗೂ ಸುಗಮವಾಗಿದೆ ಎಂದು ಅಭಿಪ್ರಾ,ಯ. 


SE I 


ಗ್ರಂಥೋsಯಂ ನ್ಯಾಯಮುಕ್ತಾ: ವಲಿರಿತಿ ಭವತಾ ರಾಘವೇಂದ್ರ ಪ್ರಣೀತೋ 
ನೂನಂ ಮುಕ್ತಾವಲಿರ್ಯತ್ಚಥಮಮುಪಚಿತಾದುದ್ಭೃತಿಸ್ತಂತ್ರಸಿಂಧೋಃ । 


34 ಶ್ರೀವಾದೀಂದ್ರತೀರ್ಥವಿರಚಿತಂ 


ಪ್ರೋತಶ್ಚ ಧ್ಯಾನತಂತೌ ತದನು ತವ ಗುಣಪ್ರೌಢಿಮಾಶಂಸತಾಂ ನಃ 
ಕಂಠೇಷು ಪ್ರೇಮಭೂಮ್ನಾ ಬಹುಮತಿವಿಧಯೇವಾಧುನಾ ಸಂನ್ಯಧಾಯಿ ॥ 


ಅನ್ವಯಾರ್ಥ : 
ರಾಘವೇಂದ್ರ!- ಗುರುಸಾರ್ವಭೌಮರೇ!, ಭವತಾ- ನಿಮ್ಮಿಂದ, ಪ್ರಣೀತ 
ರಚಿಸಲ್ಪಟ್ಟ, ನ್ಯಾಯಮುಕ್ತಾವಲಿಃ ಇತಿ- ನ್ಯಾಯಮುಕ್ತಾವಲಿ ಎಂಬ (ನ್ಯಾಯ- 
ಗಳೆಂಬ ಮುತ್ತುಗಳ ರಾಶಿಯು) ಅಯಂ ಗ್ರಂಧಃ- ಈ ಗ್ರಂಥವು, ಯತ್‌ 
ಯಾವಕಾರಣದಿಂದ, ಪ್ರಥಮಂ ಮೊದಲು, ಉಪಚಿತಾತ್‌- ಸಮೃದ್ಧವಾದ, 
ತಂತ್ರಸಿಂಧೋಃ- ಬ್ರಹ್ನಸೂತ್ರವೆಂಬ ಸಮುದ್ರದಿಂದ, ಉದ್ಭೃತಃ- ಎತ್ತಲ್ಪಟ್ಟಿತೋ, 
ತದನು- ಬಳಿಕ, ಧ್ಯಾನತಂತ್‌ೌಂ ಚಿಂತನವೆಂಬ ನೂಲಿನಲ್ಲಿ, ಪ್ರೋತಶ್ಚಂ 
ಪೋಣಿಸಲ್ಪಟ್ಟಿತೋ ಅಧುನಾ: ಈಗ, ತವ ನಿಮ್ಮ, ಗುಣಪ್‌ೌ ಢಿಂಂ ಗುಣ- 
ಸಮೃದ್ಧಿಯನ್ನು, ಆಶಂಸತಾಂ ಸ್ತುತಿಸುವ, ನಃ: ನಮ್ಮ, ಕಂಠೇಷು- ತಂ 
ಪ್ರೇಮಭೂಮ್ಮಾ ಅತಿಶಯವಾದ ಪ್ರೇಮದಿಂದ, ಬಹುಮತಿವಿಧಯೇ ವಾ- 
ಬಹುಮಾನ ಮಾಡಲೋನುಗವೋ ಎಂಬಂತೆ, ಸಂನ್ಯ ಧಾಯಿ- ಹಾಕಲ್ಲ; ಟಿತೋ, 
ತತ್‌: ಆದ್ದರಿಂದ, ನೂನಂ: ನಿಶ್ಚಯವಾಗಿಯೂ, ಮುಕ್ತಾವಲಿಃ- ಮುತ್ತಿನಹಾರವೇ 
ಸರಿ. 
ಭಾವಾರ್ಥ: 

ವ್ಯಾಸಿಪ್ರ,ಣೀತಿ ಬ್ರಹ್ಮಸೂತ್ರಗಳ ಮೇಲೆ ಶ್ರೀರಾಘವೇಂದ್ರರು 
'ನ್ಯಾಯಮುಕ್ತಾವಲಿ' ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಅದು ನಿಶ್ಚಯವಾಗಿ 
ಮುತ್ತಿನಹಾರವೇ ಆಗಿದೆ. ಏಕೆಂದರೆ ಸಮುದ್ರದಿಂದ ಮುತ್ತುಗಳನ್ನು ಆರಿಸಿ 
ನೂಲಿನಲ್ಲಿ ಪೋಣಿಸಿ ಹಾರವನ್ನು ಮಾಡಿ ಬಳಿಕ ಬಹುಮಾನ ಮಾಡಲು 


ಪ್ರೀತ್ಯಾಸ್ತದರ ಕಂಠದಲ್ಲಿ ಹಾಕುವಂತೆ. ಶ್ರೀಗುರುರಾಜರು 


ಗುರುಗುಣಸವನಮ್‌ 35 


ಬ್ರಹ್ಮಸೂತ್ರ ಗಳಿಂದ ನ್ಯಾಯಗಳನ್ನು ಆರಿಸಿ ತಮ್ಮ ಚಿಂತನದಿಂದ ಅವುಗಳನ್ನು 
ಜೋಡಿಸಿ ಗ್ರಂಥವನ್ನು ರಚಿಸಿ ಶಿಷ್ಯರು ಅದನ್ನು ಕಂಠಪಾಠ ಮಾಡಿ ಕಂಠದಲ್ಲಿ 
ಧರಿಸುವಂತೆ ಮಾಡಿದ್ದಾ ದ್ರೆ 


ತತ್ತ್ವಮಂಜರೀ 
ಫಾ sata waeradafitatsd: 
ao ಈತ: safe ಗಣ Alt AAT 1 
dr fered fat AAAS 
ee Aree ಸೆಗ್ಗಗಾಗತ್ತಗಿತ AAR || ಇಇ ॥। 


ಹಂತಾನಂತೋಇಣುಭಾಷ್ಯೇ ವಿಲಸತಿ ಭಗವತ್ತಾ; ದಸಂವರ್ಣಿತೋರ್ಥ: 
ಸತ್ಯಂ ಪ್ರತ್ಯೇತು ಲೋಕಃ ಕಥಮಿದಮಧುನಾ ತಸ್ಯ ಟೀಕಾಂ ವಿನಾ ತೇ । 
ಧೀರ ಶ್ರೀರಾಘವೇಂದ್ರ ವ್ರತಿವರ ನಿವಸದ್ಧಿಶ್ವಮಾಸ್ಕಾಂತರಾಲೇ 

ಸ್ತೋಕೇ ತೋಶಸ್ಕ ಶೌರೇರತಿಭ್ಯಶಕುಪಿತಾಂ ತತ್ವಸೂಮಂತರೇವ ॥ 22 1 


ಅನ್ವಯಾರ್ಥ : 

ಅಣುಭಾಷ್ಟೇ- ಅಣುಭಾಷ್ಯ ಎಂಬ ಕಿರಿದಾದ ಗ್ರಂಥದಲ್ಲಿ, ಭಗವತ್ಪಾದ- 
ಸಂವರ್ಣಿತಃ- ಶ್ರೀಮದಾಚಾರ್ಯರಿಂದ ವರ್ಣಿಸಲ್ಪಟ್ಟ, ಅನಂತಃ ಅರ್ಥಃ- 
ಅನಂತವಾದ ಅರ್ಥವು, ವಿಲಸತಿಎ ಶೋಭಿಸುತ್ತ . ಹಂತ ನಿಶ್ಚಯವು. ತುಂ 
ಆದರೆ, ಧೀರಶ್ರೀರಾಘವೇಂದ್ರವರ!- ಜ್ಞಾ; ನಿಗಳಾದ ರಾಘವೇಂದ್ರ ಗುರುಗಳೇ, 
ತೋಕಸ್ಯ ಶಿಶುವಾದ, ಶೌರೇಃ- ಶ್ರೀಕೃಷ್ಣನ, ಸ್ತೋಕೇ- ಅಲ್ಲವಾದ, ಆಸ್ಕಾಂತ- 
ರಾಲೇಃ ವದನಾಂತರಂಗದಲ್ಲಿ, ನಿವಸತ್‌- ನೆಲೆಸಿದ, ವಿಶ್ವಂ- ಪ್ರಪಂಚವನ್ನು, 


ಸತ್ಯಂ: ಸತ್ಯವನ್ನಾಗಿ, ಅತಿಭೃಶಕುಪಿತಾಂ - ಆತಿಭ್ದರ- ಬಹಳವಾಗಿ, ಕುಪಿತಾಂ- 


36 ಶ್ರೀವಾದೀಂದ್ರತೀರ್ಥವಿರಚಿತಂ 


ಕೋಪಗೊಂಡ, ತತಸೂಂ- ಅವನ ತಾಯಿಯಾದ ಯಶೋದೆಯನ್ನು, ಅಂತರಾ 
ಇವ- ಹೊರತುಪಡಿಸಿ ಹೇಗೋ ಹಾಗೆ, ತಸ್ಯ: ಆ ಅಣುಭಾಷ್ಯಕ್ಕೆ, ತೇ ಟೀಕಾಂ 
ಎನಾ- ನಿಮ್ಮ ಟೀಕಿ ಇಲ್ಲದೇ, ಇದಂ- ಅಣುಭಾಷ್ಕದಲ್ಲಿ ಅನಂತಾರ್ಥ ಇರುವುದನ್ನು 
ಸತ್ಯಂಎ ಸತ್ಯವನ್ನಾಗಿ, ಲೋಕಃ: ಲೋಕವು, ಕಥಂ ಪ್ರತ್ಯೇತು- ಹೇಗೆ ನಂಬೀತು? 


ಭಾವಾರ್ಥ: 

ಬಾಲಕೃಷ್ಣನ ವದನದಲ್ಲಿ ಬ್ರಹ್ಮಾಂಡ ಅಡಗಿರುವುದನ್ನು ಅವನು ಮಣ್ಣು 
ತಿಂದಾಗ ಕೋಪಗೊಂಡು ಬಾಯಿ ತೆಗೆಸಿದ ಯಶೋದೆಯ ಮೂಲಕವೇ 
ನಂಬುವಂತಾಯಿತಷ್ಟೇ. ಅದರಂತೆ ಶ್ರೀರಾಘವೇಂದ್ರರೇ! ನೀವು ರಚಿಸಿದ | 


ತತ್ತ್ವಮಂಜರೀ ವ್ಯಾಖ್ಯಾನವಿಲ್ಲದೆ ಅಣು ಭಾಷ್ಯದಲ್ಲಿ ಅನಂತಾರ್ಥ 


ಅಡಗಿರುವುದನ್ನು ಜಿಜ್ಞಾಸುಗಳು ಹೇಗೆ ತಾನೆ ನಂಬಿಯಾರು? ನಿಮ್ಮ ಟೀಕೆಯ 
ಮೂಲಕವೇ ಅದರ ಮಹಿಮೆ ತಿಳಿಯುವುದು.. 


ತಂತ್ರದೀಪಿಕಾ 
wa at Afr ಜಗಿತಗಿಗ77 ಇನಾಸ AE: । 
waist ಇಗಿಷಾ wae fag ೪೫77 
aa aga ae ತಾ ga ಗಾಗಾ ಕಾಸಿ: 11 23 11 
ಭಿನ್ನೈರರ್ಫೈರನೇಕಪ್ರಕರಣಭಣಿತೈರದ್ಯ ಮಧ್ವಾಗಮಾಬ್ದ್‌ 
ಮತ್ಯಾ ಭೂಯೋ ವಿಚಿತ್ಯ ಶ್ರುತಿಪರಿಣತಯಾ ಶಸ್ತಯಾ ಸಂಗ್ಯಹೀತ್ಯೆಃ । 
ಸೂತ್ರೇಷ್ಟೇಕೈಕಕೋತಪಿ ವ್ರತಿವರ ಭವತಾ ಯೋಜಿತೇಷು ಪ್ರವಾಚಾಂ 
ಮೋದೋ ಯಾದೃಜ್ನತಾದೃಕ್‌ ತವ ಪುನರಿತರೈ ರಾಘವೇಂದ್ರ ಪ್ರಬಂಧ್ಯೆಃ ॥ 


ಗುರುಗುಣಸ್ತವನಮ್‌ 37 


ಅನ್ವಯಾರ್ಥ : 
ವ್ರತಿವರ- ಯತಿಶ್ರೇಷ್ಠರಾದ, ರಾಘವೇಂದ್ರ: ಶ್ರೀರಾಘವೇಂದ್ರ ಗುರುಗಳೇ, 
ಭವತಾಂ ನಿಮ್ಮಿಂದ, ಶ್ರುತಿಪರಿಣತಯಾ: ಶ್ರುತಿ- ಶ್ರವಣದಿಂದ, ಪರಿಣತಯಾ-' 
ಪರಿಪಕ್ಚವಾದ, ಶಸ್ತಯಾ: ಪ್ರಶಸ್ತವಾದ, ಮತ್ಯ್ಕಾ-: ಬುದ್ದಿಯಿಂದ, 
ಮಧ್ವಾಗಮಾಬ್ಬಾ ಮದ್ದಶಾಸ್ತ್ರವೆಂಬ ಸಮುದ್ರದಲ್ಲಿ, ಭೂಯ: ಪುನಃ ಪುನಃ, 
ವಿಚಿತ್ಯ- ಹುಡುಕಿ, ಸಂಗೃಹೀತೈಃ- ಸಂಗ್ರಹಿಸಲ್ಪಟ್ಟ, ಅನೇಕಪ್ರಕರಣಭಣಿತೈಃ- 
ನಾನಾಪ್ರಕರಣಗಳಲ್ಲಿ ಹೇಳಲಟ 3, ಭಿನೆ 8 ಬೇರೆ ಬೇರೆಯಾದ, ಅರ್ಥೈಃ- ಅರ್ಥ- 
m ಎ ಜ್ನ 'ಲ 
ಗಳಿಂದ, ಸೂತ್ರೇಷು- ಬ್ರಹ್ಮಸೂತ್ರಗಳು ಎಏಕ್ಸೆಕಃ- ಒಂದೊಂದಾಗಿ, ಯೋಜಿ- 
ಆ ಲ 

ತೇಷು: ಹೊಂದಿಸಿ ನಿರೂಪಿಸಲ್ಪಡುತ್ತಿರಲು, ಪ್ರವಾಚಾಂ- ಪಂಡಿತರಿಗೆ, 
ಯಾದ್ಯಕ್‌- ಎಂತಹ, ಮೋದಃ- ಸಂತೋಷವು ಆಯಿತೋ, ತಾದೃಕ್‌- ಅಂತಹ 
ಸಂತೋಷವು, ತವ: ನಿಮ್ಮ, ಇತರೈಃ- ಬೇರೆಯದ್ದಾದ, ಪ್ರಬಂಧೈಃ- ಗ್ರಂಥಗಳಿಂದ, 
ಪುನಃ: ಮತ್ತೊಮ್ಮೆ, ನ ಅಭೂತ್‌- ಆಗಲಿಲ್ಲ. 
ಭಾವಾರ್ಥ: 

ಶ್ರೀಗುರುಸಾರ್ವಭೌಮರು ಶ್ರೀಮಧ್ವಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ 
ಮಾಡಿ ಪರಿಪಕ್ವವಾದ ಬುದ್ಧಿಯಿಂದ ಮಧ್ವಶಾಸ್ತ್ರಮಹಾರ್ಣವದಲ್ಲಿ ಬೇರೆ 
ಬೇರೆ ಸ್ಥಿಳದಲ್ಲಿರುವ ವಿಷಯಗಳನ್ನು ಸಂಗ್ರಹಿಸಿ ಅವುಗಳನ್ನು 
ಯಥಾಯೋಗ್ಯವಾಗಿ ಒಂದೊಂದು ಬ್ರಹ್ಮಸೂತ್ರಗಳಲ್ಲಿ ಯೋಜನೆಗೊಳಿಸಿ 
ಸೂತ್ರಾರ್ಥವನ್ನು ವಿವರಿಸುವ ತಂತ್ರ ದೀಪಿಕಾ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. 
ಇದರಿಂದ ಪಂಡಿತರಿಗುಂಟಾದ ಆನಂದವು ಇತರ ಪ್ರಬಂಧಗಳಿಂದ ಆಗಲಿಲ್ಲ. 
ಅಂತಹ ಸಂತಸವನ್ನು ತಂತ್ರದೀಪಿಕಾಗ್ರಂಥವು ಉಂಟುಮಾಡಿದೆ. 


38 ಶ್ರೀವಾದೀಂದ್ರತೀರ್ಥವಿರಚಿತಂ 


ತಂತ್ರಸಾರ ಮಂತ್ರೋದ್ಧಾರ 
AT ೫77೫7 AAT ATTA 
aad: ada: AAA: ATOR: HN: | 
ger ge: ಸಳಿತ್ತ ೧೪೫7 ಗಣಗ 
ಶರ amy aft gay ೫್ಗಂಸಗೆಸಗತ್ತಷ್ಟಗಿ. ॥ ಇ ॥ 


ಧೀರ ಶ್ರೀರಾಘವೇಂದ್ರವ್ರತಿವರ ಸುಜನಾನುಗ್ರಹವ್ಯಗ್ರ ಚಿತ್ತೆ; 
ಆಚಾರ್ಯೈಸ್ನಂಗೃಹೀತಾಃ ಕತಿಚನ ಮನವಃ ಸಾರಭೂತಾಃ ಶ್ರುತಿಭ್ಯಃ । 

ಕ ಡೆ 
ತಾನೇವೊದ್ಧ ಹ ಭೂಯಃ ಶ್ರುತಿಷು ನಿದಧತಾ ಶಿಷ್ಯವರ್ಗೋಪಕ್ಷ ಸ್ಕೈ 
ಲೋಕೇ ಸಾಧು ವ್ಯಧಾಯಿ ಶ್ರುತಗುಣ ಭವತಾಚಾರ್ಯಚರ್ಯಾನು ವೃತ್ತಿಃ॥ 
ಅನ್ವಯಾರ್ಥ : 
ಸುಜನಾನುಗ್ರಹವ್ಯಗ್ರಚಿತ್ಲೆ;- ಸಜ್ಜನಾನುಗ್ರಹದಲ್ಲಿ ಆಸಕ್ತವಾದ ಮನಸ್ಸುಳ್ಳ, 
ಆಚಾರ್ಯೈಃ- ಶ್ರೀಮಧ್ವಾಚಾರ್ಯರಿಂದ, ಶ್ರುತಿಭ್ಯಃ- ವೇದಗಳ ದೆಶೆಯಿಂದ, 
ಸಾರಭೂತಾಃ: ಉತ್ಕೃಷ್ಟವಾದ, ಕತಿಚನ- ಕೆಲವು, ಮನವಃ- ಮಂತ್ರಗಳು, 
ಸಂಗೃಹೀತಾಃ- ಸಂಗ್ರಹಿಸಲ್ಪಟ್ಟಿವೆ. ಶ್ರುತಗುಣ- ಪ್ರಖ್ಯಾತಗುಣಗಳುಳ್ಳ, ಧೀರ 
ಶ್ರೀರಾಘವೇಂದ್ರವ್ರತಿವರ- ಜ್ಞಾನಿಗಳಾದ ಶ್ರೀರಾಘವೇಂದ್ರಯತಿವರೇಣ್ಕರೇ, 
ತಾನೇವ- ಆ ಮಂತ್ರಗಳನ್ನೇ, ಉದ್ದ ತ ಎತ್ತಿ ಶಿಷ್ನವರ್ಗೋಪಕ್ಷ ಪ್ಲೆ - 

pA ಬಲ ಹ ಳಿ ೧೮ ರರ 
ಶಿಷ್ಠಸಮೂಹದ ಉಪಕಾರಕ್ಕಾಗಿ, ಭೂಯ: ಪುನಃ ಲೋಕೇ: ಲೋಕದಲ್ಲಿ, 
ಶ್ರುತಿಷು ನಿದಧತಾ: ಕಿವಿಗಳಲ್ಲಿ ಹಾಕಿರುವ (ವೇದಗಳಲ್ಲಿ ಹಾಕಿರುವ) ಭವತಾಂ 
ನಿಮ್ಮಿಂದ, ಆಚಾರ್ಯಚರ್ಯಾನುವೃತ್ತಿಃ ಆಚಾರ್ಯರ ಚರ್ಯೆಯ 


ಅನುಸರಣವು, ಸಾಧು- ಚಿನ್ನಾಗಿ, ವ್ಯಧಾಯಿ- ಮಾಡಲ್ಪಟ್ಟಿತು. 


ಗುರುಗುಣಸವನಮ್‌ 39 


py) 


ಭಾವಾರ್ಥ: 

ಶ್ರೀಮದಾಚಾರ್ಯರು ಶ್ರುತಿಗಳಿಂದ ಸಾರಭೂತವಾದ ಮಂತ್ರಗಳನ್ನು 
ಸಂಗ್ರಹಿಸಿ ತಂತ್ರಸಾರಸಂಗ್ರಹ ಎಂಬ ಪದ್ಯಮಯವಾದ ಗ್ರಂಥ ಒಂದನ್ನು 
ರಚಿಸಿದ್ದಾರೆ. ಆ ಗ್ರಂಥದಿಂದ ಮಂತ್ರಗಳನ್ನು ಉದ್ಭರಿಸಿ.ಗುರುರಾಜರು 
ಅವುಗಳನ್ನು ಪುನಃ ಶ್ರುತಿಗಳಲ್ಲಿ ಹಾಕಿದ್ದಾರೆ. ಇದೆಂತಹ ಕಾರ್ಯ! 
ಆಚಾರ್ಯರ ಚರ್ಯೆಗೆ ವಿರುದ್ಧವಲ್ಲವೇ? ಎಂದು ಮೇಲ್ನೋಟಕ್ಕೆ 
ಭಾಸವಾಗುವುದು. ಆದರೆ ಇಲ್ಲಿ ಕವಿಗಳು ಶ್ರುತಿ ಎಂಬ ಪದವನ್ನು 
ದ್ವಂದ್ವಾರ್ಥದಲ್ಲಿ ಬಳಸಿದ್ದಾರೆ. ವೇದ ಎಂದು ಒಂದು ಅರ್ಥವಾದರೆ ಕಿವಿ 
ಎಂದು ಮತ್ತೊಂದು ಅರ್ಧ. ಆಚಾರ್ಯರು ಶ್ರುತಿ(ವೇದ)ಯಿಂದ 
ಮಂತ್ರಗಳನ್ನು ಎತ್ತಿ ಸಂಗ್ರಹಿಸಿ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥ ಒಂದನ್ನು 
ರಚಿಸಿದರು. ಅದರಲ್ಲಿ ಮಂದಬುದ್ಧಿಯ ಜನರಿಗೆ ವ್ಯಕ್ತವಾಗದ ಮಂತ್ರಗಳನ್ನು 
ಅಲ್ಲಿಂದ ಉದ್ಧರಿಸಿ ಗುರುರಾಜರು ಶಿಷ್ಯರ ಪ್ರುತಿಗಳಲ್ಲಿಯೇ 
(ಕಿವಿಗಳಲ್ಲಿಯೇ) ಹಾಕಿದರು. ಆಚಾರ್ಯರು ಮಾಡಿದ ಶಿಷ್ಯೋಪಕಾರವನ್ನೇ 
ಗುರುರಾಜರೂ ಮಾಡಿದಂತಾಗಲಿಲ್ಲವೇ? ಎಂದು ಭಾವ. 


ಗೀತಾವಿವೃತಿ 
faerie 
Saad FRATTON | 
fre Taare af ga ಕಾರಗಿ af 
mgd wed ಫಾಗಗಿಗ ಸ Aa HATTA: || 34 Wl 


ಗೀತಾಮತೃರ್ಥಧೂತಶ್ರಿತಜನದುರಿತಾಮಿಂದುವಂಶಪ್ರಸೂತ್‌ೌ 
ವ್ಯಾಚಕ್ಷಾಣೇ ಮುರದ್ದಿಷ್ಯಭಿಜನಮಭಜದ್‌ ಭದ್ರಮಿಂದೋರನಿದ್ರಂ | 


40 ಶ್ರೀವಾದೀಂದ್ರತೀರ್ಥವಿರಚಿತಂ 


ಧೀರ ಶ್ರೀರಾಘವೇಂದ್ರ ತ್ವಯಿ ಪುರನಘೇ ಹಂಸವಂಶೋದಿತೇ ತಾಂ 
ವ್ಯಾಕುರ್ವತೃ ದ್ಯ ಭವ್ಯಂ ಕಥಮಿವ ನ ಭಜೇದಾಶು ಮಿತ್ರಾನ್ವವಾಯಃ ॥ 25 ॥ 


ಅನ್ವಯಾರ್ಥ : 

ಅತ್ಯರ್ಥಧೂತಶ್ರಿತಜನದುರಿತಾಂ - ಅತ್ಯರ್ಥ- ಪೂರ್ಣವಾಗಿ ಧೂತ: 
ಪರಿಹರಿಸಲ್ಪಟ್ಟ, ಶ್ರಿತಜನ- ಆಶ್ರಿತಜನರ, ದುರಿತಾಂ- ಪಾಪವುಳ್ಳೆ, ಗೀತಾಂ- 
ಭಗವದ್ಗೀತೆಯನ್ನು, ಇಂದುವಂಶಪ್ರಸುತೌ: ಚಂದ್ರವಂಶದಲ್ಲಿ ಜನಿಸಿದ, 
ಮುರದ್ವಿಷಿ- ಮುರಾರಿಯಾದ ಶ್ರೀಕೃಷ್ಣನು, ವ್ಯಾಚಕ್ಷಾಣೇ ಸತಿ- ಉಪದೇಶಿ- 
ಸುತ್ತಿರಲು, ಇಂದೋ ಚಂದ್ರನ, ಅಭಿಜನಂ- ವಂಶವು, ಅನಿದ್ರಂ- ಶಾಶ್ವತವಾದ, 
ಭದ್ರಂ- ಮಂಗಳವನ್ನು, ಅಭಜತ್‌- ಪಡೆಯಿತು. ಧೀರಶ್ರೀರಾಘವೇಂದ್ರ!- 
ಜ್ಞಾನಿಗಳಾದ ಗುರುರಾಜರೇ!, ಹಂಸವಂಶೋದಿತೇ: ಪರಮಹಂಸರ ವಂಶದಲ್ಲಿ 
ಜನಿಸಿದ, ಅನಘೇ: ನಿರ್ದುಪ್ಟರಾದ, ತ್ವಯಿ ಪುನಃ: ನೀವಾದರೂ, ಅದ್ಯ- ಇಂದು, 
ತಾಂ- ಆ ಗೀತೆಯನ್ನು, ವ್ಯಾಕುರ್ವತಿ ಸತಿ- ವ್ಯಾಖ್ಯಾನ ಮಾಡುತ್ತಿರಲು, 
ಮಿತ್ರಾನ್ನವಾಯಃ- ಸೂರ್ಯವಂಶವು, ಭವ್ಯಂ- ಮಂಗಳವನ್ನು, ಆಶು- ಕೂಡಲೇ, 
ಕಥಮಿವ ನ ಭಜೇತ್‌- ಹೇಗೆ ತಾನೆ ಪಡೆಯಲಾರದು. 


ಭಾವಾರ್ಥ: 

ಚಂದ್ರವಂಶದಲ್ಲಿ ಅವತರಿಸಿದ ಕೃಷ್ಣನು ಗೀತೋಪದೇಶ ಮಾಡಿದಾಗಇದು 
ನಮ್ಮ ವಂಶದ ಕೊಡುಗೆ ಎಂದು ಚಂದ್ರವಂಶವು ಸಂತೋಷಗೊಂಡಿತು. 
ಚಂದ್ರವಂಶಕ್ಕೆ ಮಂಗಳವಾಯಿತು ನಿಜ. ಆದರೆ ಹಂಸವಂಶದಲ್ಲಿ ಬಂದ 
ಗುರುರಾಜರು ಅದಕ್ಕೆ ಗೀತಾವಿವೃತಿ ಎಂಬ ವ್ಯಾಖ್ಯೆಯನ್ನು ಬರೆದಾಗ 
ಸೂರ್ಯವಂಶವೂ ಮಂಗಳವನ್ನು ಹೊಂದಿತು. ಏಕೆಂದರೆ ಹಂಸಶಬ್ದಕ್ಕೆ 
ಸಂನ್ಯಾಸಿ ಎಂಬುದು ಒಂದು ಅರ್ಥವಾದರೆ ಸೂರ್ಯ ಎಂಬ ಮತ್ತೊಂದು 


ಗುರುಗುಣಸ್ತವನಮ್‌ 41 


ಅರ್ಥವೂ ಇದೆ. ಆ ದೃಷ್ಟಿಯಲ್ಲಿ ಗುರುರಾಜರು ಸೂರ್ಯವಂಶದವರೆಂದು 
ಕವಿಗಳು ಚಮತ್ಕಾರ ತೋರಿಸಿದ್ದಾರೆ. ಮಿತ್ರ ಶಬ್ದಕ್ಕೆ ಸೂರ್ಯ ಎಂಬ 
ಅರ್ಥಿವಿರುವಂತೆ ಸ್ನೇಹಿತರು ಎಂಬ ಅರ್ಥವೂ ಇರುವುದರಿಂದ 
ಗುರುರಾಜರಲ್ಲಿ ಸ್ನೇಹರೂಪ ಭಕ್ತಿಯುಳ್ಳವರೆಲ್ಲರೂ ಅವರ ಗೀತಾವಿವೃತಿಯ 
ಪಠನದಿಂದ ಶುಭವನ್ನು ಪಡೆದರು ಎಂಬುದು ಇಲ್ಲಿಯ ಅಭಿಪ್ರಾಯ. 


ಪ್ರಮೇಯದೀಪಿಕಾವ್ಯಾಖ್ಯಾನ 
a ediaar Terenas 
dre Arad fa ಭೂಪ ಮ | 
qe mae 777713 ಗೂಸಾಗಸಗತಾಗಾಸೌರ- 
men frerafagnforrragai AAA || 3 ॥ 


ನ ಸ್ಕಾದೀಶಪ್ರಸಾದೋ ಗುರುವರಕರುಣಾಮಂತರೇಣೇತಿ ರೂಢೋ 
ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸುದೃಢಶ್ಚೇತಸಸ್ತೇ ವಿಪಾಕಃ । 

ಯೇನ ವ್ಯಾಖ್ಯಾಯ ಗೀತಾಮಪಿ ಗುರುಚರಣೋದಾರ ತದ್ಭಾಷ್ಯಟೀಕಾ 
ವ್ಯಾಖ್ಯಾವಿಖ್ಯಾತ ವಿದ್ವ ನ್ನ! ಣಿಗಣ ವಿನುತಾಕಾರಿ ಭೂಯಸ್ತ ಖಯೈವ W261 


ಅನ್ವಯಾರ್ಥ : 

ಧೀರ ಶ್ರೀರಾಘವೇಂದ್ರವ್ರತಿವರ!- ಜ್ಞಾನಿಗಳಾದ ರಾಘವೇಂದ್ರಯತಿಪುಂಗವರೇ!, 
ಯೇನೆ- ಯಾವ ಕಾರಣದಿಂದ, ತ್ವಯ್ಛೆವ- ನಿಮ್ಮಿಂದಲೇ, ಗೀತಾಂ- 
ಭಗವದ್ಗೀತೆಯನ್ನು, ವ್ಯಾಖ್ಯಾಯ ಅಪಿ: ವಾಖಾನ ಮಾಡಿಯೂ ಕೂಡ, 


ಭೂಯಃ ಪುನಃ, ವಿಖ್ಯಾತವಿದ್ವನ್ನಣಿಗಣವಿನುತಾ- ಪ್ರಖ್ಯಾತ ವಿದ್ವನ್ಮಣೆಗಳ 
ದ್ಧಾ 


ವ 
ಸಮೂಹದಿಂದ ಸುತ್ಯವಾದ, ಗುರುಚರಣೋದಾರತದ್ಭಾಷ್ಮಟೀಕಾವ್ಯಾಖ್ಯಾ - 


42 ಶ್ರೀವಾದೀಂದ್ರತೀರ್ಥವಿರಚಿತಂ 


ಗುರುಚರಣ- ಗುರುಪಾದರಾದ ಶ್ರೀಜಯತೀರ್ಥರ, ಉದಾರ- ಉತ್ಕೃಷ್ಟ ವಾದ, 
ತದ್ಭಾಷ್ಯಟೀಕಾ- ಗೀತಾಭಾಷ್ಕಟೀಕೆಯಾದ ಪ್ರಮೇಯದೀಪಿಕೆಯ, ವ್ಯಾಖ್ಯಾಂ 
ವ್ಯಾಖ್ಯಾನವು, ಅಕಾರಿ ಮಾಡಲ್ಪಟ್ಟಿತೋ, ತೇನ: ಆ ಕಾರಣದಿಂದ, 
ಗುರುವರಕುರಣಾಂ ಅಂತರೇಣ- ಗುರುವರೇಣ್ಯರ ಕಾರುಣ್ಯವಿಲ್ಲದೇ, 
ಈಶಪ್ರಸಾರು ಭಗವದನುಗ್ರ ಹವು, ನಸ್ಕಾತ್‌- ಆಗಲಾರದು. ಇತಿ- ಎಂಬ, ತೇ: 
ನಿಮ್ಮ, ಚೀತಸಃ ವಿಪಾಕಃ: ಭಾವನೆಯು, ಸುದೃಢಃ ರೂರ ದೃಢವಾಗಿ ಬೆಳೆದಿದೆ. 
(ಎಂದು ತಿಳಿಯುವುದು). 


ಭಾವಾರ್ಥ: 

ಶ್ರೀಗುರುರಾಜರು ಗೀತಾವಿವೃತಿಯನ್ನು ರಚಿಸಿದವರಾದರೂ ಪುನಃ 
ಶ್ರೀಜಯತೀರ್ಧರ ಕಾರುಣ್ಯವನ್ನು ಸಂಪಾದಿಸಲು ಅವರ 
'ಪ್ರಮೇಯದೀಪಿಕಾ' ಎಂಬ ಗೀತಾಭಾಷ್ಯಟೀಕೆಗೆ ಟಿಪ್ಪಣಿಯನ್ನು ರಚಿಸಿದ್ದಾರೆ. 
ಇದರಿಂದ ಗುರುಪ್ರಸಾದವಾಗದೇ ಹರಿಪ್ರಸಾದವಾಗುವುದಿಲ್ಲ. ಎಂಬ 
ಭಾವನೆಯು ಗುರುರಾಜರಲ್ಲಿ ರೂಢಮೂಲವಾಗಿದೆ ಎಂದು ತಿಳಿಯುತ್ತದೆ. 


ನ್ಯಾಯದೀಪಿಕಾವ್ಯಾಖ್ಯಾನ 
aaeamesbnyaatafiaarameritstd 
Tamer AAAS । 


agemaranfiargtnd ಗತಗರ್ತಾಗೌಷಗಗಗಿಗ! 
AAMT 7೫೫72: 1 Qs || 


ನಾನಾತಂತ್ರಪ್ರಸಂಗತ್ರಿ ಭುವನವಿದಿತೋದಾರಸಾರಸ್ವತೋಇಪಿ 
ಪ್ರತ್ನಾನೇಕಪ್ರಬಂಧಪ್ರವಚನರಚನಾವಿತ್ತತತ್ಕ್‌ಶಲೋ5ಪಿ 


ಗುರುಗುಣಸ್ತವನಮ್‌ 43 


ಶಶ್ವದ್‌ ವ್ಯಾಖ್ಯಾತಗೀತಾಕೃತಿರಪಿ ವಿಬುಧಾನುಗ್ರಹೈಕಾಗ್ರ ಚಿತ್ತೋ 
ಗೀತಾತಾತ್ಪರ್ಯಟೀಕಾವಿವರಣಮಕರೋದದ್ಳುತಂ ರಾಘವೇಂದ್ರ: ॥271 


ಅನ್ವಯಾರ್ಥ: 
ರಾಘವೇಂದ್ರ: ಶ್ರೀಗುರುರಾಜರು, ನಾನಾತಂತ್ರಪ್ರಸಂಗತ್ರಿಭುವನವಿದಿತೋ- 
ದಾರಸಾರಸ್ವತೋತಪಿ - ನಾನಾತಂತ್ರ- ನಾನಾವಿಧವಾದ ಶಾಸ್ತ್ರಗಳ, ಪ್ರಸಂಗ- 


ಉಪನ್ಯಾಸದಿಂದ, ತ್ರಿಭುವನ- ಮೂರುಲೋಕದಲ್ಲಿ ವಿದಿತ: ಪ್ರಸಿದ್ದವಾದ, 


ಉದಾರ- ಉತ್ಕೃಷ್ಟವಾದ, ಸಾರಸ್ವತೋತಪಿ- ಪಾಂಡಿತ್ಯವುಳ್ಳವರಾಗಿದ್ದರೂ, 
ಪ್ರತ್ನಾನೇಕಪ್ರಬಂಧಪ್ರವಚನರಚನಾವಿತ್ತತತ್ಕೌಠಲೋಸಪಿ ದ ಪ್ರತ್ನ- 


ಪ್ರಾಚೀನವಾದ, ಅನೇಕ: ಬಹಳವಾದ, ಪ್ರಬಂಧ: ಗ್ರಂಥಗಳ, ಪ್ರವಚನ- 
ವ್ಯಾಖ್ಯಾನದ, ರಚನಾ ರಚನೆಯಿಂದ, ವಿತ್ರ- ತಿಳಿಯಲ್ಪಟ್ಟ, ತತ್ಕೌಶಲೋಜಪಿಐ 
ವ್ಯಾಖ್ಯಾನರಚನೆಯ ನೈಪುಣ್ಯ ಉಳ್ಳವರಾಗಿದ್ದರೂ, ಶಶ್ವದ್ವಾಖ್ಯಾತಗೀತಾಕೃತಿರಪಿ- 
ಶಶ್ಚತ್‌- ಅನೇಕಬಾರಿ, ವ್ಯಾಖ್ಯಾತ- ವ್ಯಾಖ್ಯಾನ ಮಾಡಲ್ಪಟ್ಟ, ಗೀತಾಕೃತಿರಪಿ- ಗೀತೆ 
ಎಂಬ ಕೃತಿಯುಳ್ಳವಾರದರೂ, ವಿಬುಧಾನುಗ್ರ ಹೈಕಾಗ್ರ ಚಿತ್ತ: - ವಿಬುಧ- 
ಪಂಡಿತರಿಗೆ, ಅನುಗ್ರಹ: ಅನುಗ್ರ ಹಮಾಡುವುದರಲ್ಲಿ ಏಕಾಗ್ರ ಚಿತ್ತಃ- 
ಏಕಾಗ್ರಮನಸುಳ್ಳವರಾಗಿ, ಅದ್ಬುತಂ- ಆಶ್ಚರ್ಯಕರವಾದ, ಗೀತಾತಾತ್ಪರ್ಯ- 
ಟೀಕಾವಿವರಣಂ - ಗೀತಾತಾತ್ತರ್ಯ= ಆಚಾರ್ಯವಿರಚಿತವಾದ ಗೀತಾ 
ತಾತ್ಪರ್ಯದ, ಟೀಕಾ: ಟೀಕೆಯಾದ ನ್ಯಾಯದೀಪಿಕಾ ಗ್ರಂಥಕ್ಕೆ, ವಿವರಣಂ- 
ವ್ಯಾಖ್ಯಾನವನ್ನು, , ಅಕರೋತ್‌- ಮಾಡಿದರು. 


ಭಾವಾರ್ಥ: 
ಶ್ರೀಗುರುರಾಜರು, ಆಚಾರ್ಯರ ಗೀತಾತಾತ್ಪರ್ಯಕ್ಕೆ ಜಯತೀರ್ಥರು 
ರಚಿಸಿದ 'ನ್ನಾಯದೀಪಿಕಾ'ಗ್ರಂಧಕ್ಕೆ ವ್ಹಾಖ್ಮಾನವನ್ನು ರಚಿಸಿದ್ದಾರೆ. ಇದು 
5 2 ಕಜೆ ಇ ದಿ 


44 ಶ್ರೀವಾದೀಂದ್ರತೀರ್ಥವಿರಚಿತಂ 


ಕೇವಲ ಪಂಡಿತರ ಮೇಲಿನ ದಯೆಯಿಂದ ಮಾಡಿದ ಕಾರ್ಯವೇ ಹೊರತು, 
ತಮ್ಮ ಪಾಂಡಿತ್ಯದ ಪ್ರಕಟನಕ್ಕಾಗಲೀ, ವ್ಯಾಖ್ಯಾನರಚನಾನೈಪುಣ್ಯದ 
ಪ್ರದರ್ಶನಕ್ಕಾಗಲೀ, ಗೀತೆಗೆ ವ್ಯಾಖ್ಯಾನ ರಚಿಸಿದಂತಾಗಬೇಕೆಂಬ 
ಉದ್ದೇಶ್ಯದಿಂದಾಗಲೀ ಅಲ್ಲ ಏಕೆಂದರೆ ಅವರು ಶ್ರೀಹರಿಪ್ರೀತಿಗಾಗಿ ನಡೆಸಿದ 
ನಾನಾಶಾಸ್ತ್ರಗಳ ಉಪನ್ನಾಸ, ಗೀತಾವಿವೃತಿ, ಪ್ರಮೇಯದೀಪಿಕಾಟಿಪ್ಪಣೀ 
ಈ ಶೆ ಲ” ೨ ಬ 
ಇತ್ಯಾದಿಗಳಿಂದಲೇ ಲೋಕದಲ್ಲಿ ಅವರ ಪಾಂಡಿತ್ಯ ವ್ಯಾಖ್ಯಾನನೈಪುಣ್ಯ 
ಇವೆಲ್ಲವೂ ಪ್ರಖ್ಯಾತವಾಗಿವೆ. ಆದರೂ ಪುನಃ ಈ ಟಿಪ್ಪಣಿಯನ್ನು ರಚಿಸಿದ್ದು 
ಪಂಡಿತರ ಮೇಲಿನ ಅನುಗ್ರಹದಿಂದ ಎಂಬುದು ಸ್ಪಷ್ಟ 


ಯಗರ್ಥಮಂಜರೀ 
sedan ಕಾಸಗಿ ಸತ್ತ aly ಜಾಡಿ] 
TATE ATA AAT: । 
Yeo arg ೫; TANT Tages 
NET TANT ATTA ATA Wl 26 ॥ 


ಲಕ್ಷ್ಮೀನಾರಾಯಣಾರ್ಯಸ್ಪವ ತನಯಮಣಿ: ಸತ್ತು ಸರ್ವೇಷು ಧನ್ಯೋ 

ಯಸ್ಮಾದೃಗ್ಭಾಷ್ಠಟೀಕಾತನುತರವಿವೃತೇರಂಜಸಾ ತತೃತಾಯಾಃ । 

ಪ್ರೇಮ್ಜಾವಿದ್ವತ್ತು ಭೂಯ: ಪ್ರಚಯಮಭಿಲಷನ್‌ ರಾಘವೇಂದ್ರ ವ್ರತೀಂದ್ರ 

ಪ್ರಾವೋಚಸ್ಟ್ವಂ ಪ್ರತೀತವ್ರತನಿಚಯಮೃಚಾಮೇವ ಭಾಷ್ಯಾನುರೋಧಾತ್‌ 
1281 

ಅನ್ವಯಾರ್ಥ : 

ಪ್ರತೀತಪ್ರತ - ಪ್ರತೀತ ಪ್ರಸಿದ್ಧವಾದ, ಪ್ರತ- ಸಮಸ್ತಟೀಕಾಗ್ರಂಥಗಳನ್ನು 


ಗುರುಗುಣಸ್ತವನಮ್‌ 45 


ವ್ಯಾಖ್ಯಾನ ಮಾಡುವ ಪ್ರತವುಳ್ಳ, ರಾಘವೇಂದ್ರವ್ರತೀಂದ್ರ- ಶ್ರೀರಾಘವೇಂದ್ರ 
ಯತಿವರೇಣ್ಮರೇ!, ಯಸ್ಕಾತ್‌- ಯಾವ ಕಾರಣದಿಂದ, ತತ್ಯತಾಯಾಃ- ಆ 
ಲಕ್ಷ್ಮೀನಾರಾಯಣಾಚಾರ್ಯರಿಂದ ರಚಿಸಲಟ, ಯಗಾಷಟೀಕಾತನುತರ- 
ಬ'ಲಿ ಬರಿ 
ವಿವೃತೇಃ - ಖುಗ್ಬಾಷ್ಯಟೀಕಾ: ಯಗ್ಸಾಷ್ಯಟೀಕೆಯ, ತನುತರ- ಸಣ್ಣದಾದ, 
ವಿವೃತೆ ಜಾ ಟಿಪ್ಪಣಿಗೆ, ವಿದ್ವತ್ತು: ಪಂಡಿತರಲ್ಲಿ, ಅಂಜಸಾ- ಚೆನ್ನಾಗಿ, ಭೂಯ: 
~ ಷ 

ಪ್ರಚಯಂ- ಬಹಳವಾದ ಪ್ರಸಿದ್ಧಿಯನ್ನು, ಪ್ರೇಮ್ಣಾ- ಪ್ರೇಮದಿಂದ, ಅಭಿಲಷನ್‌- 
ಇಟ್ಟ ಗತಕ್ಕವರಾಗಿ, ತ್ವಂ ನೀವು, ಯಚಾಂ ನಿಚಯಮೇವ- ಯಜ್ಮಂತ್ರಗಳ 
ಸಮೂಹವನ್ನೇ, ಭಾಷ್ಯಾನುರೋಧಾತ್‌- ಭಾಷ್ಯಕ್ಕನುಗುಣವಾಗಿ, ಪ್ರಾಪೋಚಃ- 
ವಿವರಿಸಿದರೋ, ತಸ್ಮಾತ್‌- ಆ ಕಾರಣದಿಂದ, ತವ: ನಿಮ್ಮ, ತನಯಮಣಿಃ- 
ಪುತ್ರರತ್ನರಾದ, ಲಕ್ಷ್ಮೀನಾರಾಯಣಾರ್ಯಃ- ಲಕ್ಷ್ಮೀನಾರಾಯಣಾಚಾರ್ಯರು, 
ಸರ್ವೇಷು ಸತ್ತು: ಎಲ್ಲ ಸಜ್ಜ ನರಲ್ಲಿ, ಧನ್ಯಃ- ಧನ್ಯರು. 
ಭಾವಾರ್ಥ: 

ಶ್ರೀಗುರುರಾಜರು ಸಮಸ್ತ ಟೀಕೆಗಳಿಗೆ ವ್ಯಾಖ್ಯಾನ ರಚಿಸುವ ವ್ರತವನ್ನು 
ಕೈಗೊಂಡಿದ್ದಾರೆ. ಆದರೆ ತಮ್ಮ ಮಕ್ಕಳಾದ ಲಕ್ಷ್ಮೀನಾರಾಯಣಾಚಾರ್ಯರು 
J ೦ 6 ಕ [2 
ಖಯಗ್ಗಾಷ್ಟಟೇಕೆಗೆ ರಚಿಸಿದ ಸಣ್ಣ ಟಿಪಣಿಯು ವಿದ್ದನ,ಂಡಲಿಯಲಿ 

ಬಕ ಣ ಬ ವಕ ಣಾ 

ಪ್ರಖ್ಯಾತವಾಗಲಿ ಎಂಬುದಾಗಿ ಭಾವಿಸಿ ತಾವು ರಚಿಸಲಿಲ್ಲ. ಖಗ್ಬಾಷ್ಯಕ್ಕೆ 
ಅನುಗುಣವಾಗಿ ಖುಕ್‌ಮಂತ್ರಗಳ ಅರ್ಧವನ್ನು ವಿವರಿಸುವ 


ಖಯಗರ್ಧಮಂಜರಿಯನ್ನು ಮಾತ್ರ ರಚಿಸಿದರು. ಆದ್ದರಿಂದ ಆವರಿಗೆ 
ಜ್ನ ಎ 


(೭ 


ೀಮಾಸ್ಟದ' ಪುತ್ರ,ರತ್ನರಾದ ಲಕ್ಷ್ಮೀನಾರಾಯಣಾಚಾರ್ಯರು 


ತ 


ನ್ಯರಾಗಿದ್ದಾ ರೆ. 
[=] 


46 ಶ್ರೀವಾದೀಂದ್ರತೀರ್ಥವಿರಚಿತಂ 


pe) 


ಪಂಚಸೂಕ್ತವ್ಯಾಖ್ಯಾನ 
ಕರಾಸಾಾಗಿಇತ್ತಷಗಿಗಾತಾರತಾಣಗೆಣಸ್ನ್‌ 
A ARTE ಪಡಿತಾ AEST qT APT | 
med wa afacaad ಕಾಸ Aaa: 
75 ye: ವಗ್ಗ AAA AATTETAATOTY: ॥ ೩೪ ll 
ಹೃದ್ಯತ್ರಯ್ಯಂತವಿದ್ಯಾಮುಖನಿಖಲಕಲಾತತ್ತ್ವಬೋಧೈಕಮೂರ್ತೇ 
ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸಕಲಾನ್ಯೇವ ಸೂಕ್ತಾನಿ ಸಮ್ಯಕ್‌ । 
ವ್ಯಾಕುರ್ವಂತಂ ಭವಂತಂ ವ್ಯವಸಿತಮತಯೋ ಹಂತ ನಿಧ್ಯಾಸಯಂತಃ 
ಸರ್ವೇ ಭೂಯಃಸ್ಥರಂತಿ ವ್ರತಿಸಮಿತಿಮಣೇರ್ಬ್ರಹ್ಠಸೂತ್ರಪ್ರಣೇತು: ॥29॥ 


ಅನ್ವಯಾರ್ಥ : 
ಹೃದ್ಧತ್ರಯ್ಕಂತವಿದ್ಯಾಮುಖನಿಖಿಲಕಲಾತತ್ತ್ವಬೋದ್ಧೆಕಮೂರ್ತೇ! - ಹದ 
ಲಿ v ಶೆ ವ ಲ ಲಲಿ 
ಮನೋಹರವಾದ, ತ್ರಯ್ಯಂತವಿದ್ಧಾ- ವೇದಾಂತವಿದೈೆಯೇ, ಮುಖ 
ಮೊದಲಾದ, ನಿಖಿಲ ಎಲ್ಲ ಕಲಾ ವಿದ್ಯೆಗಳ, ತತ್ತ್ವಬೋದ- ತತ್ತ್ವಜ್ಞಾನವೇ, 
೪ ವ ಯ ಇಾ 

ಏಕ- ಮುಖ್ಯವಾದ, ಮೂರ್ತೇ* ಸ್ವರೂಪವಾಗಿ ಉಳ್ಳ, ಧೀರ ಶ್ರೀರಾಘವೇಂದ್ರ- 
ವ್ರತಿವರ!- ಜ್ಞಾನಿಗಳಾದ ಶ್ರೀರಾಘವೇಂದ್ರಯತಿಪುಂಗವರೇ, ಸಕಲಾನ್ಯೇವ 
ಸೂಕ್ತಾನಿ: ಪುರುಷಸೂಕ್ತಾದಿ ಪಂಚಸೂಕ್ತಗಳನ್ನು ಸಮ್ಮಕ್‌ ಚೆನ್ನಾಗಿ, 
ವ್ಯಾಕುರ್ವಂತಂ- ವ್ಯಾಖ್ಯಾನ ಮಾಡುತ್ತಿರುವ, ಭವಂತಂ: ನಿಮ್ಮನ್ನು, (ಕಂಡು) 
ವ್ಯವಸಿತಮತೆಯಃ- ನಿಶ್ಚಿತವಾದ ಬುದ್ದಿಯುಳ್ಳ, ಸರ್ವೇ- ಎಲ್ಲ ವಿದ್ವಾಂಸರು, 
ನಿಧ್ಯಾಸಯಂತೆಃ: ಧ್ಯಾನಮಗ್ನರಾಗಿ, ಭೂಯ ಪುನಃ ಪುನಃ, ಪ್ರತಿಸಮಿತಿಮಣೇಃ- 
ಖಯಷಿಸಭಾನಾಯಕರಾದ, ಬ್ರಹ್ಮಸೂತ್ರಪ್ರಣೇತು:- ಬ್ರಹ್ಮಸೂತ್ರಕಾರರಾದ 
ಶ್ರೀವ್ಳಾಸರನ್ನು, ಸ್ಥರಂತಿ- ಸ್ಥರಿಸುತಾರೆ. ಹಂತ- ಸಂತೋಷವು. 


ಗುರುಗುಣಿನವನಮ್‌ 47 


ಮವೇದಾಂತವೇ ಮೊದಲಾದ ನಕಲಕಲೆಗಳ ತತ್ತ -ಜ್ದಾನವೇ 
ಮೂರ್ತಿಮತ್ತಾಗಿ ಬಂದಂತಿರುವ ಶ್ರೀಗುರುರಾಜರು ಪುರುಷಸೂಕ್ತಾದಿ 
ಪಂಚಸೂಕ್ತಗಳ ವ್ಯಾಖ್ಯಾನ ಮಾಡಿದ್ದನ್ನು ಕಂಡು ಖಷಿಸಭಾನಾಯಕರಾಥದ 
ಶ್ರೀವೇದವ್ಯಾಸದೇವರನ್ನು ಸ್ಮರಿಸಿಕೊಳ್ಳುತ್ತಾ. ರೆ. 


ಉಪನಿಷತ್‌ ಖಂಡಾರ್ಥ 


ಯಾದೃಗ್ಗೆ ್ಸೇದಾಂತಖಂಡಪ್ರ ವಚನಕೃತಿನಿ ಪ್ರೇಮಭೂಮಾ ನ ತಾದ್ಭಕ್‌ 
ಸರ್ವಾಮ್ನಾಯಪ್ರವಕ್ತರ್ಯನುಪಮಚರಿತೇ ರಾಘವೇಂದ್ರವ್ರತೀಂದ್ರೇ । 
ಇತ್ಯೇತದ್ದೆ ೀಹಭಾಜಾಮತಿವಿಶದರುಚ್‌ ಜಾಗರೂಕೇನಪಿ ಲೋಕೇ 
ರಾಕಾಚಂದ್ರೇ ದ್ವಿತೀಯಾಶಶಿಶಕಲನತಿನ್ಕಾಯಮೇವಾನುರುಂಧೇ ॥ 30 ॥ 


ಅನ್ವಯಾರ್ಥ 
ವೇದಾಂತಖಂಡಪ್ರವಚನಕೃತಿನಿ- ವೇದಾಂತ- ಉಪನಿಷತ್ತುಗಳ, ಖಂಡಪ್ರವಚನ- 


ಕೃತಿನಿಃ ಖಂಡಾರ್ಥವಿವರ ಹಣೆಯಿಂದ ಧನರಾದ, ರಾಥವೇಂದ್ರತ 


ರ್‌ ಹ ನವನು ಲ್ಯಾ pee) 
ಶಯವು, ಸರ್ವಾಮಾ ಯಪ,ವಕರಿ- ಸಕಲವೇದಾರ್ಥವನು ವಿವರಿಸಿ , ಅನುಪಮ 
ಟಾ ಕ - 


48 ಶ್ರೀವಾದೀಂದ್ರತೀರ್ಥವಿರಚಿತಂ 


ಚರಿತೇ= ಅಸದೃತವಾದ ಚರಿತ್ರೆಯುಳ್ಳ ಅವರಲ್ಲಿ, ನ ಅಭೂತ್‌ ಇತಿ ಏತತ್‌ 
ಆಗಲಿಲ್ಲವೆಂಬ ಈ ಸಂಗತಿಯು, ಲೋಕೇ: ಲೋಕದಲ್ಲಿ ಅತಿವಿಶದರುಚ್‌ೌ- 
ಅತಿಸ್ಬುಟವಾದ ಕಾಂತಿಯುಳ್ಳ, ರಾಕಾಚಂದ್ರೇ- ಪೂರ್ಣಿಮಾ ಚಂದ್ರನು, 
ಜಾಗರೂಕೇತಪಿ- ಜಾಗರೂಕನಾಗಿದ್ದರೂ, ದೇಹಭಾಜಾಂ- ಮಾನವರ, 
ದ್ವಿತೀಯಾಶಶಠಿಶಕಲನತಿನ್ಯಾಯಮೇವ- ಬಿದಿಗೆಚಂದ್ರದರ್ಶನ ನ್ಯಾಯವನ್ನೇ, 
ಅನುರುಂಧೇ- ಅನುಸರಿಸುತ್ತದೆ. 
ಭಾವಾರ್ಥ: 
ಶ್ರೀರಾಘವೇಂದ್ರ, ಗುರುಸಾರ್ವಭೌಮರು ಸಕಲ ವೇದವ್ಯಾಖ್ಯಾನವನ್ನು 
ಮಾಡಿದಾಗಲೂ ಅವರಲ್ಲಿ ವ್ಯಕ್ತಪಡಿಸದಿರುವ ಪ್ರೇಮಾತಿಶಯವನ್ನು ಅವರು 
ಕೆಲವೇ ಉಪನಿಷತ್‌ಗಳ ಖಂಡಾರ್ಥವನ್ನು ರಚಿಸಿದಾಗ ವ್ಯಕ್ತಪಡಿಸಿದ 
ಸಂಗತಿಯು ಲೋಕದಲ್ಲಿ ಜನರು ಪೂರ್ಣಿಮಾ ಪೂರ್ಣಚಂದ್ರನನ್ನು ಬಿಟ್ಟು 
ಧರ್ಮಶಾಸ್ತ್ರದ ಪ್ರಕಾರ ಶುಕ್ಲಪಕ್ಷದ ಬಿದಿಗೆಯ ಚಂದ್ರನ ಕಲಾದರ್ಶನ 
ಮಾಡುವುದಕ್ಕೆ ಸಮಾನವಾಗಿದೆ. 


ವೇದತ್ರಯ ವಿವೃತಿ 
<a dara wget 8 
MENTAL: ಹರಗಿ RRR Ff | 
Aaa ಗತತಾ afAgAAA SAT TAETRATAT- 
MRE afin FRNARRTENAR: ॥ 381 


ಪೃದ್ಯಾ ಟೀಕಾನವದ್ಯಾ ಪರವಿವೃತಯಜುಃ ಸಾಮಸಂಬಂಧಿನೀ ತೇ 
ಮಾಲಿನೃಕ್ಷಾಲನಾಂಭಃ ಸ್ವಯಮಜನಿ ಹರೇರುತ್ತರಾಂಗೇ ಚ ಮೂದ್ಧಿ ೯ 


ಗುರುಗುಣಸ್ತವನಮ್‌ 49 


ಸೈವರ್ಚಾಂ ರಾಘವೇಂದ್ರ ವ್ರತಿಸಮಿತಿಮಣೇತನನ್ಯ ಸಂಪರ್ಕಭಾಜಾಂ 
ಓಜಿಷ್ಠೇ ದಕ್ಷಿಣಾಂಗೇ ಮೃಗಮದಮಿಲಿತೋದಾರಪಾಟೀರಸಾರಃ 0 311 


ಅನ್ವಯಾರ್ಥ ಕ 


ರಾಘವೇಂದ್ರವ್ರತಿ 


್ರತಿಸುಮಶಿಮಣೇ- ಜ್ಲಾನಿಶ್ರೇಷ್ಠರಾದ ಶ್ರೀರಾಘವೇಂದ್ರಯತಿ- 
೪ 


ಶ್ರೀಷ್ಠರೇ!, ಪರವಿವೃತಯಜುಸ್ತಾಮಸಂಬಂಧಿನೀ ದ ಪರವಿವೃತ- ಇತರಮತೀಯ 
ರಿಂದ ವಿವರಿಸಲ್ಪಟ್ಟ, ಯಜುಸ್ಸಾಮಸಂಬಂಧಿನೀ: ಯಜುರ್ವೇದ ಮತ್ತು ಸಾಮ 
ವೇದಗಳಿಗೆ ಸಂಬಂಧಿಸಿದ, ಹೃದ್ಯಾಃ ಮನೋಹರವಾದ, ಅನವದ್ಯಾ 
ನಿರ್ದುಷ್ಟವಾದ, ತೇ ಟೀಠಕಾ- ನಿಮ್ಮ ಟೀಕೆಯು, ಸ್ವಯಂ ತಾನು, ಹರೇಃ- 
ಪರಮಾತ್ಮನ, ಮೂರ್ಧ್ಸಿ ತಲೆಯಲ್ಲಿ ಉತ್ತರಾಂಗೇ ಚ- ಎಡಪಾರ್ಶ್ವದಲ್ಲಿಯೂ, 
ಮಾಲಿನೃಕ್ಷಾಲನಾಂಭಃ- ಮಲಾಪಕರ್ಷಣಸ್ನಾ ನದ ಜಲವು, ಅಜನಿ- ಆಯಿತು. 
ಅನನ್ಯಸಂಪರ್ಕಭಾಜಾಂ- ಮತಾಂತರದವರ ವ್ಯಾಖ್ಯಾನಸಂಪರ್ಕವಿಲ್ಲದ, 
ಯಚಾಂ- ಯಗ್ವೇದದ, ಸೈವ ನಿಮ್ಮ ವಿವೃತಿಯು, ಓಜಿಷ್ಠೇ- 
ದೇದೀಷ್ಯಮಾನವಾದ, ದಕ್ಷಿಣಾಂಗೇ- ಬಲಪಾರ್ಶ್ವದಲ್ಲಿ ಮೃಗಮದಮಿಲಿತೋ- 
ದಾರಪಾಟೀರಸಾರಃ - ಮೃಗಮದ- ಕಸ್ಟೂರಿಯಿಂದ, ಮಿಲಿತ- ಮಿಶ್ರವಾದ, 
ಉದಾರ- ಉತ್ಕೃಷ್ಟವಾದ, ಪಾಟೀರಸಾರಃ-: ಗಂಧೋದಕವು, ಅಜನಿ- ಆಯಿತು. 
ಭಾವಾರ್ಥ: 

ಯಜುರ್ವೇದ ಹಾಗೂ ಸಾಮವೇದಗಳಿಗೆ ಪರಕೀಯರು ಅಪವ್ಯಾಖ್ಯಾನ 
ಮಾಡಿದ್ದಾರೆ. ಆ ಅಪವ್ಯಾಖ್ಯಾನವೆಂಬ ಮಾಲಿನ್ಯವನ್ನು ತೊಳೆಯಲು 
ಶ್ರೀಗುರುರಾಜರು ಅವುಗಳಿಗೆ ಟೀಕೆಯನ್ನು ಬರೆದಿದ್ದಾರೆ. ಇದರಿಂದ 
ಭಗವಂತನ ತಲೆ ಮತ್ತು ಬಲಪಾರ್ಶ್ವಗಳಲ್ಲಿ ಮಲಾಪಕರ್ಷಣ ಸ್ನಾನ 
ಮಾಡಿಸಿದಂತಾಯಿತು. 'ತಸ್ಯ ಯಜುರೇವ ಶಿರಃ ಎಂಬ ಶ್ರುತಿವಾಕ್ಯದಂತೆ. 


50 ಶ್ರೀವಾದೀಂದ್ರತೀರ್ಥವಿರಚಿತಂ 


ಯಜುರ್ವೇದದಲ್ಲಿ ಭಗವಂತನ ಶಿರಸ್ಸುಹಾಗೂ `ಸಾಮೋತ್ತರಃ ಪಕ್ಷಃ ಎಂಬ 
ಶ್ರುತಿಯಂತೆ ಸಾಮವೇದದಲ್ಲಿ ಭಗವಂತನ ಎಡಪಾರ್ಶ್ವವೂಸಂನಿಹಿತವಾಗಿದೆ. 
ಖಗ್ವೇದಕ್ಕೆ ಪರಕೀಯರಾರು ವ್ಯಾಖ್ಯಾನ ಮಾಡಿಲ್ಲ ಆದ್ದರಿಂದ ರಾಯರು 
ಅದಕ್ಕೆ ಬರೆದ ಟೀಕೆಯು "ಹುಕ್‌ ದಕ್ಷಿಣಃ ಪಕ್ಷಃ' ಎಂಬ ಶ್ರುತಿಗನುಸಾರವಾಗಿ 
ಖಗ್ವೇದದಲ್ಲಿರುವ ಭಗವಂತನ ದಕ್ಷಿಣಪಾರ್ಶ್ವಕ್ಕೆ ಗಂಥೋದಕವಾಗಿದೆ ಎಂದು 
ಗುರುರಾಜರು ರಚಿಸಿದ ವೇದತ್ರಯ ವಿವೃತಿಯನ್ನು ವರ್ಣಿಸಿದ್ದಾರೆ. 


ದಶಪ್ರಕರಣಟೀಕಾ ಟಿಪ್ಪಣೆ 
aero ಗರಗರ ಇಇಗಸ್ಪಾಸತ್ತತ: 
ITT AAA TRAN ATA | 
ನಾಗೌರ್ಗಸತಾಗೌತ್ತ: sufi wad 7 arity 
WF RATATAT TROT ATE 1 33 11 


ನೂನಂ ವಾಕ್ಯಾನುರೋಧಿಪ್ರಕರಣಮಖಲಂ ನೇಯಮಿತ್ಯುಕ್ತಮುಚ್ಚೆ; 
ಪ್ರಾಚಾ ವಾಚಂಯಮೇನ ಪ್ರಕಟಿತವಿಭವಾನಂತವೇದಾಂತವಾಚಾ । 
ಸ್ವಾಮಿನ್ನೇತತ್ವತೀಯುಃ ಕಥಮಿವ ಕವಯೋ ರಾಘವೇಂದ್ರವ್ರತೀಂದೋ 
ಯೇನ ತ್ವದ್ಯಾಕೃಜಾತಂ ಪ್ರಕರಣನಿಕರಂ ತಾವದದ್ಯಾನುರುಂಥೇ ॥ 32॥ 


ವ 
ಪ್ರಕಟಿತವಿಭವಾನಂತವೇದಾಂತವಾಚಾ - ಪ್ರಕಟಿತ: ಪ್ರಕಾಶಗೊಳಿಸಲಟ, 
“ಅಲಿ 
ವೈಭವವುಳ್ಳ, ಅನಂತ- ಅಪರಿಮಿತವಾದ, ವೇದಾಂತ- ವೇದ 
ಉಪನಿಷತ್ತುಗಳ, ವಾಚಾ- ನಿರ್ಣಾಯಕವಾದ ಬ್ರಹ್ಗಸೂತ್ರಗಳುಳ್ಳ, ಪ್ರಾಚಾಂ 
೬ w ಪ್‌ 


ಪ್ರಾಚೀನರಾದ, ವಾಚಂಯಮೇನ- ಮುನಿಗಳಾದ ಶ್ರೀವೇದವ್ಯಾಸರಿಂದ, ಅಖಲಂ 


ಗುರುಗುಣಸ್ತವನಮ್‌ 5 


ಪ್ರಕರಣಂ- ಎಲ್ಲ ಪ್ರಕರಣವು, ವಾಕ್ಯಾನುರೋಧಿ- ವಾಕ್ಯಾನುಗುಣವಾಗುವಂತೆ, 
ನೇಯಂ- ವಿವರಿಸಲ್ಪ ಡಬೇಕು, ಇತಿ- ಎಂಬುದಾಗಿ, ಉಚ್ಛ ನಿಶ್ಚಯಾತೃಕವಾಗಿ, 
ಉಕ್ತಂ- ಹೇಳಲ್ಪಟ್ಟಿದೆ. ಸ್ವಾಮಿನ್‌- ಪೂಜ್ಯರಾದ, ರಾಘವೇಂದ್ರವ್ರತೀಂದೋ- 
ರಾಘವೇಂದ್ರಯತಿಚಂದ್ರಮರೇ!, ಯೇನ ಯಾವ ಕಾರಣದಿಂದ, ಅದ್ಯ- 
ಈವಾಗ, ತ್ವದ್ವಾಕ್ಯಜಾತಂ ತಾವತ್‌ ನಿಮ್ಮ ವಾಕ್ಯಸಮೂಹವಾದರೂ, ಅಖಲಂ 
ಪ್ರಕರಣಂ: ಎಲ್ಲ ಪ್ರಕರಣವನ್ನು, ಅನುರುಂಧೇ- ಅನುಸರಿಸುತ್ತಿದೆಯೋ, ತೇನ- 
ಆ ಕಾರಣದಿಂದ, ಏತತ್‌- ಪ್ರಕರಣವು ವಾಕ್ಯಾನುಸಾರಿಯಾಗಬೇಕೆಂಬ ಈ 
ಪ್ರಮೇಯವನ್ನು, ಕವಯ: ಪಂಡಿತರು, ಕಥಮಿವ- ಹೇಗೆ ತಾನೆ, ಪ್ರಶೀಯುಃ- 
ನಂಬಿಯಾರು? 


ಭಾವಾರ್ಥ: 

ಬ್ರಹ್ಮಸೂತ್ರ ಗಳನ್ನು ರಚಿಸಿದ ವ್ಯಾಸರು ಪ್ರಕರಣವು ವಾಕ್ಯಾನುಸಾರಿ 
ಯಾಗಬೇಕೆಂದಿದ್ದಾರೆ. ಆದರೆ ಗುರುರಾಜರೇ ನಿಮ್ಮ ದಶಪ್ರಕರಣಟೀಕಾ 
ಟಿಪ್ಪಣಿವಾಕ್ಯಗಳಿಲ್ಲವೂ ಪ್ರಕರಣಾನುಸಾರಿ ಆಗಿರುವುದರಿಂದ ವ್ಯಾಸರ 
ಮಾತನ್ನು ಹೇಗೆ ಸರಿಪಡಿಸಬೇಕೆಂದು ಕವಿಗಳು ಸಂದೇಹ ವ್ಯಕ್ತಪಡಿಸಿದ್ದಾರೆ. 
ವಸ್ತುತಃ ಇಲ್ಲಿ ಸಂದೇಹವಿಲ್ಲ ಚಮತ್ಕಾರ ಮಾಡಿದ್ದಾರೆ. ವ್ಯಾಸರು ಹೇಳಿದ 
ವಾಕ್ಯ ಮತ್ತು ಪ್ರಕರಣ ಎಂದರೆ ಶ್ರುತ್ಯರ್ಥನಿರ್ಣಾಯಕವಾದ ಎರಡು 
ಪ್ರಮಾಣಗಳು. ಅವುಗಳಲ್ಲಿ ಪ್ರಕರಣವು ವಾಕ್ಯಾನುಸಾರಿಯಾಗಬೇಕು. 
ಪ್ರಕೃತಿದಲ್ಲಿ ಪ್ರಕರಣವೆಂದರೆ ಆಚಾರ್ಯರ ಪ್ರಕರಣಗ್ರಂಧಿಗಳು. 
ವಾಕ್ಯವೆಂದರೆ ಟಿಪ್ಪಣಿವಾಕ್ಯಗಳು. ಇವು ಪ್ರಕರಣಾನುಸಾರಿಯೇ 
ಆಗಬೇಕೆಂಬುದು ವ್ಯಾಸರಿಗೆ ಸಮ್ಮತವೇ ಆದ್ದರಿಂದ ಸಂದೇಹಕ್ಕೆ ಅವಕಾಶವಿಲ್ಲ. 


52 ಪ್ರೀವಾದೀಂದ್ರತೀರ್ಥವಿರಚೆತಂ 


ತರ್ಕತಾಂಡವ ಟಿಪ," 
Reaeitgiraafige ೫77 77717 gk 
ex: afi ತಗ್ಗಿಗೌಗಗಿಗ 77 ಕಗಗ | 
ಕರಗಳ ೫೫30 ಸತಾ ಕಾ ಗ್ಗಾಗಾಗೌಗಾಷ 
qf ೫7೫ಎ AAAI FEAR aT: || 33 11 


ವಿಖ್ಯಾತಶ್ರೀಸುಧೀಂದ್ರವ್ರತಿಸುತ ಭವತಾ ಸಾಧುಗೀತೇ ಸುತರ್ಕೇ 

ಸದ್ಯಃ ಪ್ರತ್ಯರ್ಥಿಹೃದ್ವೇ ಮುನಿಮಣಿರಚಿತೇ ತಾಂಡವೇ ಯೋಜಿತಾರ್ಥೇ । 
ಪ್ರತ್ಯಾಖ್ಯಾತಪ್ರಕಾಶಃ ಸಮಜನಿ ಭುವನೇ ಹಂತ ಚಿಂತಾಮಣಿಸ್ಟ್ವಂ ' 
ಬ್ರೂಹಿ ಶ್ರೀರಾಘವೇಂದ್ರ ವ್ರತಿವಿಬುಧಮಣೇ ಕಸ್ತದನ್ನೋ ವದಾನ್ಯಃ ॥3 311 


ಅನ್ವಯಾರ್ಥ : 

ವಿಖ್ಯಾತಶ್ರೀಸುಧೀಂದ್ರವ್ರತಿಸುತ- ಪ್ರಖ್ಯಾತರಾದ ಶ್ರೀಸುಧೀಂದ್ರತೀರ್ಥರ 
ಶಿಷ್ಯರಾದ, ಶ್ರೀರಾಘವೇಂದ್ರವ್ರತಿವಿಬುಧಮಣೇ- ಜ್ಞಾನಿವರೇಣ್ಯರಾದ 
ಶ್ರೀರಾಘವೇಂದ್ರಯತಿಗಳೇ!, ಭವತಾ: ನಿಮ್ಮಿಂದ, ಸುತರ್ಕೇಾ ಸಮೀಚೀನ- 
ಯುಕ್ತಿಗಳಿಂದ ಕೂಡಿದ, ಸಾಧುಗೀತೇ- ಸಜ್ಜನರಿಂದ ಪಠಿಸಲ್ಪಟ್ಟ, ಸದ್ಯಃ 
ಪತ್ಯರ್ಥಿಷೃದ್ಯೇ- ಪರವಾದಿಗಳೂ ಒಪ್ಪಬಹುದಾದಂತಹ, ಮುನಿಮಣಿರಚಿತೇಇ 
ಯತಿಶ್ರೇಷ್ಠರಾದ ವ್ಯಾಸರಾಜರಿಂದ ರಚಿತವಾದ, ತಾಂಡವೇ- ತರ್ಕತಾಂಡವ 
ಗ್ರಂಥವು, ಯೋಜಿತಾರ್ಥೇ ಸತಿ- ಅರ್ಥಯೋಜನೆಯ ಮೂಲಕ ವಿವರಿಸಲ್ಪ- 
ಡುತ್ತಿರಲು, ಚಿಂತಾಮಣಿಃ ಚಿಂತಾಮಣಿಯು, ಭುವನೇ- ಲೋಕದಲ್ಲಿ, 
ಪ್ರತ್ಕಾಖ್ಯಾತಪ್ರಕಾಶಃ ನಿರಾಕರಿಸಲ್ಪಟ್ಟ ಪ್ರಕಾಶವುಳ್ಳದ್ದು, ಸಮಜನಿ- ಆಯಿತು. 
ಹಂತ- ಆಶ್ಚರ್ಯವು. ತ್ವದನ್ಯಃ ನಿಮಗಿಂತ ಬೇರೆಯಾದ, ವದಾನ್ಯಃ- ದಾನಿಗಳು, 
ಕಃ: ಯಾರು? ತ್ವಂ ಬ್ರೂಹಿ: ನೀವೇ ಹೇಳಿ. 


ಗುರುಗುಣಸ್ತವನಮ್‌ 53 


ಭಾವಾರ್ಥ: 

ಶ್ರೀವ್ಯಾಸರಾಜರು ಕುತರ್ಕಶಾಸ್ತ್ರವನ್ನು ಖಂಡಿಸುವಂತಹ ಸುತರ್ಕ 
ಬದ್ಧವಾದ ತರ್ಕತಾಂಡವ ಎಂಬ ಗ್ರಂಥವೊಂದನ್ನು ರಚಿಸಿದ್ದಾರೆ. 
ಶ್ರೀಗುರುರಾಜರು ಅದಕ್ಕೆ ಟಿಪ್ಪಣಿಯನ್ನು ರಚಿಸಿ ಅರ್ಧ ಯೋಜನೆ 
ಮಾಡಿದಾಗ ಗಂಗೇಶೋಪಾಧ್ಯಾಯರ ತತ್ತ್ವಚಿಂತಾಮುಣಿ ಎಂಬ 
ತರ್ಕಶಾಸ್ತ್ರಗ್ರಂಥವು ತನ್ನ ಪ್ರಕಾಶವನ್ನು ಕಳೆದುಕೊಂಡಿತು ಎಂಬುದು ಇಲ್ಲಿ 
ಪ್ರಕೃತವಾದ ವಿಷಯ. ಇದನ್ನು ವರ್ಣಿಸುವ ಈ ಪದ್ಯದಲ್ಲಿ ಕವಿಗಳು 
'ನಾಮಗ್ರಹಣೇ ನಾಮೈಕದೇಶಗ್ರಹಣಂ' ಎಂಬ ನ್ಯಾಯದಂತೆ 'ತಾಂಡವ' 
ಮತ್ತು "ಚಿಂತಾಮಣಿ" ಶಬ್ದಗಳನ್ನು ಪ್ರಯೋಗಿಸಿದ್ದಾರೆ. ಹಾಗೆಯೇ "ಧನ' 
ಎಂಬುದನ್ನೂ ತಿಳಿಸುವ "ಅರ್ಥ' ಶಬ್ದವೂ ಇದೆ. ಅದರಂತೆ ಸಾಧುಗೀತೇ, 
ಸುತರ್ಕೇ, ಸದ್ಯಃಪತ್ಯರ್ಥಿಹೃದ್ಯೇ ಮುನಿಮಣಿರಚಿತೇ ಎಂಬ ದ್ವಂದ್ವಾರ್ಥಕ 
ಶಬ್ದಗಳ ಪ್ರಯೋಗವೂ ಇರುವುದರಿಂದ ಈ ಕೆಳಕಂಡ ಧ್ವನಿತಾರ್ಥವೂ 
ಲಭಿಸುತ್ತದೆ- ಸಂಗೀತ ಹಾಗೂ ವಿತರ್ಕ ಮೊದಲಾದ ಭಾವಗಳಿಂದ ಕೂಡಿದ, 
ಶತ್ರುಗಳಿಗೂ ಮನೋರಂಜಕವಾದ ಭರತಮುನಿಪ್ರವರ್ತಿತವಾದ (ತಾಂಡವ) 
ನಾಟ್ಯಕ್ಕೆ ಅಪಾರ ಧನವನ್ನು ನೀಡಿದಾಗ ದಾನಕ್ಕೆ ಹಸರಾದ ಚಿಂತಾಮಣಿಯೂ 
ನಾಚಿತು. 

ಇಲ್ಲಿರುವ 'ಪ್ರತ್ಯಾಖ್ಯಾತಪ್ರಕಾಶಃ' ಎಂಬ ಪದದಿಂದ 'ಗುರುರಾಜರು 
ರುಚಿದತ್ತರಚಿತವಾದ ಪ್ರಕಾಶ ಎಂಬ ತತ್ತ್ವಚಿಂತಾಮಣಿವ್ಯಾಖ್ಯಾನವನ್ನೂ 
ಖಂಡಿಸಿದ್ದಾರೆ' ಎಂಬ ಅರ್ಧವೂ ಧ್ವನಿತವಾಗುತ್ತದೆ. 


ಗುರುರಾಜರ ಕೀರ್ತಿ 
ಜೇಗೇತತಷಾಗಸಸಾಸ್ವಾಗತಾಗಳಾಗಂಳಿತೆ- 
ಈ fh ಸಸಗ್ವರರಾಗೌರಾಗಣಿರ್ಗಾ77 7ರಾ7ಸ7 Ad 1 


54 ಪ್ರೀವಾದೀಂದ್ರತೀರ್ಥವಿರಚಿತಂ 


arama Trace ಫಗ: 
FN TA TATA 1 3% 1 


ಪ್ರೌಡಾನೇಕಪ್ರಬಂಧಪ್ರವಚನರಚನಾಲಬ್ಧವಿಸ್ರಬ್ಧಕೀರ್ತೇ- 

ಸ್ತೇ ಕಿಂ ನ್ಯಾಯಾಮೃತಸ್ಕಾವಿವರಣವಿಧಿನಾ ರಾಘವೇಂದ್ರಾಯಶಃ ಸ್ಯಾತ್‌? 
ಯದ್ರಾಜ್ಯಪ್ರಚ್ಯವೇನಾಖಿಲಭುವನಪತೇ ರಾಘವಸ್ಯೇವ ಕೀರ್ತಿಃ 

ಲಚ್ಬೈವ ಪ್ರತ್ಯುತಾಲಂ ಗುರುಚರಣಕೃತಾಮೋದನಿರ್ವಾಹಜನ್ಯಾ ॥ 34 ॥ 


ಅನ್ವಯಾರ್ಥ : 

ರಾಘವೇಂದ್ರ!- ಶ್ರೀಗುರುರಾಜರೇ!, ಯತ್‌. ಯಾವ ಕಾರಣದಿಂದ, 
ಅಖಲಭುವನಪಠೇಃ- ಸಮಸ್ತಲೋಕಗಳಿಗೆ ಒಡೆಯನಾದ, ರಾಘವಸ್ಯ- ರಾಮನಿಗೆ, 
ರಾಜ್ಯಪ್ರಚ್ಛವೇನ- ರಾಜ್ಯಭಾರದ ತ್ಯಾಗದಿಂದ, ಗುರುಚರಣಕೃತಾಮೋದ- 
ನಿರ್ವಾಹಜನ್ಯಾ - ಗುರುಚರಣ= ತಂದೆಯಾದ ದಶರಥನಿಗೆ, ಕೃತ- ಉಂಟು 
ಮಾಡಿದ, ಆಮೋದನಿರ್ವಾಹ= ಸಂತಸದ ಸ್ಥಾಪನೆಯಿಂದ, ಜನ್ಯಾ- ಉಂಟಾದ, 
ಕೀರ್ತಿ: ಇವ ಕೀರ್ತಿಯು ಹೇಗೆ ಲಭಿಸಿತೋ ಹಾಗೆ, ಪ್ರೌಢಾನೇಕ- 
ಪ್ರಬಂಧಪ್ರವಚನರಚನಾಲಬ್ಬವಿಸ್ರಬ್ಬಕೀರ್ತೇಃ -ಪ್ರ್‌ಢ- ಪ್ರೌಢವಾದ, ಅನೇಕಾ 
ಬಹಳವಾದ, ಪ್ರಬಂಧ- ಗ್ರಂಥಗಳ, ಪ್ರವಚನರಚನಾ: ವ್ಯಾಖ್ಯಾನದ 
ರಚನೆಯಿಂದ, ಲಬ್ಧ- ಹೊಂದಲ್ಪಟ್ಟ ವಿಸ್ರಬ್ಧ- ವಿಸ್ಮತವಾದ, ಕೀರ್ತೇ» ಕೀರ್ತಿ- 
ಯುಳ್ಳ, ತೇ: ನಿಮಗೆ, ನ್ಯಾಯಾಮೃತಸ್ಯ- ಶ್ರೀವ್ಯಾಸರಾಜವಿರಚಿತ ನ್ಯಾಯಾಮೃತದ, 
ಅವಿವರಣವಿಧಿನಾ- ವ್ಯಾಖ್ಯಾನ ಮಾಡದಿರುವುದರಿಂದ, ಪ್ರತ್ಯುತ- ಅಪಕೀರ್ತಿಗೆ 
ವಿರುದ್ಧವಾಗಿ, ಗುರುಚರಣಕೃತಾಮೋದನಿರ್ವಾಹಜನ್ಕಾ - ಗುರುಚರಣ- 
ಶ್ರೀವಿಜಯೀಂದ್ರರಿಂದ, ಕೃತ- ಮಾಡಲ್ಪಟ್ಟ, ಆಮೋದ ಆಮೋದ ಎಂಬ 
ವ್ಯಾಖ್ಯಾನದ, ನಿರ್ವಾಹ: ಸ್ವಾಪನೆಯಿಂದ, ಜನ್ಯಾ- ಜನ್ಯವಾದ, ಕೀರ್ತಿ; ಏವ- 


ಗುರುಗುಣಸ್ತವನಮ್‌ 55 


ಕೀರ್ತಿಯೇ, ಲಬ್ಬಾ- ಪ್ರಾಪ್ತವಾಯಿತೋ, ತತ್‌» ಆ ಕಾರಣದಿಂದ, ಅಯಶಃ- 


ಅಪಕೀರ್ತಿಯು, ಸ್ಯಾತ್‌ ಕಿಲ: ಬಂದೀತೇನು? 


ಭಾವಾರ್ಥ: 

ಸಮಸ್ತಲೋಕಗಳಿಗೊಡೆಯನಾದ ಶ್ರೀರಾಮಚಂದ್ರನಿಗೆ ಅಯೋಧ್ಯಾ- 
ಧಿಪತ್ಯವನ್ನು ತೊರೆದುದರಿಂದ ಅಪಕೀರ್ತಿ ಏನೂ ಬರಲಿಲ್ಲ ದಶರಥನಿಗೆ 
ಸಂತೋಷ ಉಂಟುಮಾಡಿದ್ದರಿಂದ ಕೀರ್ತಿಯೇ ಲಭಿಸಿತು. ಅದರಂತೆ ಅನೇಕ 
ಟಿಪ್ಪಣಿಗಳನ್ನು ರಚಿಸಿದ ಗುರುರಾಜರಿಗೆ ನ್ಯಾಯಾಮೃತ ಟಿಪ್ಪಣಿಯನ್ನು 
ರಚಿಸಿಲ್ಲವೆಂದು ಅಪಕೀರ್ತಿ ಬರಲಿಲ್ಲ. ಆದರೆ ಶ್ರೀವಿಜಯೀಂದ್ರರು 
ನ್ಯಾಯಾಮೃತಕ್ಕೆ ರಚಿಸಿದ "ಆಮೋದ' ದ ಪಾಠಪ್ರ ವಚನಗಳಿಂದ ಅವರಿಗೆ 
ಅಪಾರ ಕೀರ್ತಿಯೇ ಉಂಟಾಯಿತು. 


ಕೃಷ್ಣಚಾರಿತ್ರ್ಯ ಮಂಜರೀ- ರಾಮಚಾರಿತ್ರ್ಯ ಮಂಜರೀ 
(೭ .([ 
fra ಜೆನ 701 ಸಕಾರಣ at AAAS | 
ಡಿ; a gamaafea ರಗಳ eared: WATT 
NAAR: fr Tega ಇರ್ಗಾಗಾಗ್ಗಿ Aq: ॥ 34 ॥ 


ವಾಚಾಸಂಕ್ಟಿಪ್ತಯಾ ಯದ್ದಹುಚರಿತಮುಪಾವರ್ಣಯಸ್ತ ಫೌ ಮುರಾರೇಃ 
ಕಿಂ ಚ ಶ್ರೀ ರಾಘವೇಂದ್ರವ್ರತಿಪ ರಘುಪತೇಸ್ತೇನ ನೋ ವಿಸ್ಮಯೇಇಹಂ । 
ಕಿಂ ವಾ ದುಃಸಾಧ್ಯಮಸ್ತಿ ತ್ರಿಜಗತಿ ಮಹತಾಮಾತ್ಮನಃ ಪಾಣಿಪದ್ಧೇ 
ಪಶ್ಶಾಮಂದೋಮರಂದಃ ಕಿಲಘಟಜನುಷಾ ಬೋಲಿರಾಕಾರಿ ಸಿಂಧು: 135॥ 


56 ಶ್ರೀವಾದೀಂದ್ರತೀರ್ಥವಿರಚಿತಂ 


ಅನ್ವಯಾರ್ಥ : 
ಶ್ರೀರಾಘವೇಂದ್ರವ್ರತಿಪ- ಶ್ರೀರಾಘವೇಂದ್ರಯತಿಪುಂಗವರೇ!, ತ್ವಂ- ನೀವು, 
ಸಂಕ್ಷಿಪ್ತಯಾ ವಾಚಾಂ ಸಂಕ್ಷಿಪ್ತ ವಾಕ್ಯಗಳ ಶೈಲಿಯಿಂದ, ಮುರಾರೇಃ ಶ್ರೀಕೃಷ್ಣನ, 
ಕಿಂಚ- ಮತ್ತು ರಫುಷಪತೇಃ- ಶ್ರೀರಾಮಚಂದ್ರನ, ಬಹುಚರಿತಂ- ಬಹಳವಾದ 
ಚರಿತ್ರೆಯನ್ನು ಉಪಾವರ್ಣಯಃ- ವರ್ಣಿಸಿದ್ದೀರಿ. ತೇನ: ಅದರಿಂದ, ಅಹಂ: 
ನಾನು, ನೋ ಎಸ್ಮರ್ಯೇ ಆಶ್ಚರ್ಯಗೊಳ್ಳುವುದಿಲ್ಲ. ಮಹತಾಂ- ಮಹಾತ್ಮರಿಗೆ, 
ತ್ರಿಜಗತಿ- ಮೂರು ಲೋಕಗಳಲ್ಲಿ ಕಿಂ ವಾ ದುಸ್ತಾಧ್ಯಮಸ್ತಿ?- ಯಾವುದು ತಾನೆ 
ದುಸ್ಸಾಧೃವಾಗಿದೆ? ಪಶ್ಶ- ನೋಡಿ!, ಘಟಜನುಷಾ- ಕುಂಭದಲ್ಲಿ ಜನಿಸಿದ 
ಅಗಸ್ತರಿಂದ, ಅಮಂದಃ ಸಿಂಧು: ಅಪಾರವಾದ ಸಮುದ್ರವು, ಆತ್ಮ. ನಃ ತಮ್ಮ ಸ 
ಪಾಣಿಪದ್ಕೇ- ಕರಕಮಲದಲ್ಲಿ, ಮರಂದಃ ಚೋಲಿ ಜೇನುಹನಿಯ 
ಆಪೋಶನದಂತೆ, ಆಕಾರಿ- ಮಾಡಲ್ಪಟ್ಟಿತಷ್ಟೆ! 
ಭಾವಾರ್ಥ: 

ಸಂಕ್ಷಿಪ್ತ ಶೈಲಿಯ ಕೆಲವೇ ಪದ್ಯಗಳಿಂದ ಗುರುರಾಜರು ಶ್ರೀಕೃಷ್ಣನ ಮತ್ತು 
ರಾಮನ ಎಲ್ಲ ಚರಿತೆಯನ್ನು ಸಂಗ್ರಹಿಸಿ ಕೃಷ್ಣಚಾರಿತ್ರ ಮಂಜರೀ ಹಾಗೂ 
ರಾಮಚಾರಿತ್ರ ಕಮಂಜರೀ ಎಂಬ ಎರಡು ಪುಟ್ಟಕಾವ್ಯಗಳನ್ನು ರಚಿಸಿದ್ದಾರೆ. 
ಗುರುರಾಜರು ಮಹಾಮಹಿಮರಾದುದರಿಂದ ಇದು ಆಶ್ಚರ್ಯದ ಸಂಗತಿ 
ಯೇನಲ್ಲ. ಮಹಾತ್ಮರಿಗೆ ಯಾವುದು ತಾನೆ ಅಶಕ್ಯ? ಕುಂಭಸಂಭವರಾದ 
ಅಗಸ್ತ್ಯರು ಅಪಾರ ಸಮುದ್ರವನ್ನು ಅಂಗೈಯ ಜೀನುಹನಿಯಂತೆ ಅಪೋಶನ 
ತೆಗೆದುಕೊಳ್ಳಲಿಲ್ಲವೇ? 


ಭಾಟ್ಟಸಂಗ್ರಹ 
aferfifiaeTa haa TAT Nga 
2ನ aad effi yas | 


ಗುರುಗುಣಸ್ತವನಮ್‌ 57 


ಫೇಸ Tare AANA AAA 
Reamer: anf wears Re 1 3% 1 


ಮಂತ್ರಿಶ್ರೀನೀಲಕಂಠಾಭಿಧಮಖಿಮಣಿನಾ ಭಟ್ಟತಂತ್ರಾನುಬಂಧೇ 
ಗ್ರಂಥೇ ತಾವತ್ತ ಎದೀಯೇ ಕರಿಣಿ ಗುಣವಿದಾರೋಪಿತೇಭ್ಯರ್ಹಣಾಯ 
ಕೀರ್ತಿಸ್ತೆ € ರಾಘವೇಂದ್ರ ವ್ರತಿಸುಮತಿಮಣೇ ನೂನಮನ್ಯೂನವೇಗಾ 


ದಿಜ್ನ್ನಾಗಾನಾರುರುಕ್ತು: ಸ್ವಯಮಪಿ ಸಹಸಾಧಾವದಷ್ಟ್‌ ದಿಗಂತಾನ್‌ ॥3 6॥ 
ಅನಯಾರ್ಥ: 
ವ 
ರಾಘವೇಂದ್ರವ್ರತಿಸುಮತಿಮಣೇ- ಜ್ಞಾನಿವರೇಣ್ಯರಾದ ಗುರುರಾಜರೇ!, 
ಗುಣವಿದಾ- ಗುಣಗ್ರಾಹಿಗಳಾದ, ಮಂತ್ರಿಶ್ರೀನೀಲಕಂಠಾಭಿಧಮಖಿಮಣಿನಾ- 
ನೀಲಕಂಠದೀಕ್ಷಿತರೆಂಬ ಮಂತ್ರಿಗಳಿಂದ, ಭಟತಂತ್ರಾನುಬಂದೇ- ಬಾಟಶಾಸಕ್ಷೆ 
[= pe) ಲ ಅಕ 
ಸಂಬಂಧಿಸಿದ, ತ್ವದೀಯೇ ಗ್ರಂಥೇ: ಭಾಟ್ಟಸಂಗ್ರಹವೆಂಬ ನಿಮ್ಮ ಗ್ರಂಥವು, 
ಅಭ್ಲರ್ಹಣಾಯ ಪೂಜೆಗಾಗಿ, ಕರಿಣಿಇ ಆನೆಯ ಮೇಲೆ, ಆರೋಪಿತೇ ತಾವತ್‌ 
ಏರಿಸಲ್ಪಡುತ್ತಿರಲು, ತೇ 5ೀರ್ತಿಃ ನಿಮ್ಮ ಕೀರ್ತಿಯು, ಸ್ವಯಮಪಿ ತಾನೂ ಕೂಡ, 
ಅನೂನವೇಗಾ- ಬಹಳ ವೇಗವುಳದ್ದಾಗಿ, ದಿಜಾಗಾನ್‌: ದಿಗ್ಗಜಗಳನು, 
ಬ ೪ ಐ ಚ್ಮ n ಯ 
ಆರುರುಕುಃ-: ಏರಲು ಇಚ್ಛೆಯುಳದಾಗಿ, ಸಹಸಾ: ಕೂಡಲೇ, ಅಹ್‌ 
[= ಲ ಳ ಟು eu 
ದಿಗಂತಾನ್‌- ಎಂಟು ದಿಕ್ಕುಗಳ ಕೊನೆಯ ಸೀಮೆಗಳ ಕಡೆಗೆ, ನೂನಂ ಅಧಾವತ್‌- 


ಶ್ರೀ ಗುರುರಾಜರು ಪೂರ್ವಮೀಮಾಂಸಾಶಾಸ್ತ್ರಸಂಬಂಧಿಯಾದ 'ಭಾಟ 
ಸಂಗ್ರಹವನ್ನು ರಚಿಸಿದಾಗ ಅದನ್ನು ಅವಲೋಕಿಸಿ ಸಂತಸಗೊಂಡು, ಆ 


58 ಶ್ರೀವಾದೀಂದ್ರತೀರ್ಥವಿರಚಿತಂ 


ಶಾಸ್ತ್ರದಲ್ಲಿ ಆಸಕ್ತನಾದ ನೀಲಕಂಠ ದೀಕ್ಷಿತನೆಂಬ ಮಂತ್ರಿಯು ಅದನ್ನು ಆನೆಯ 
ಮೇಲೇರಿಸಿ ಮೆರವಣಿಗೆ ಮಾಡಿಸಿದನು. ಆಗ ರಾಯರ ಕೀರ್ತಿಯೂ ಕೂಡ 
ದಿಗ್ಗಜಗಳನ್ನೇರಿ ಮೆರೆಯಲು ಅಷ್ಟದಿಕ್ಕುಗಳಿಗೆ ಓಡಿತು. 


ಮದ್ವಸಿದ್ಧಾಂತವ್ಯಕ್ಷ 
aa ged: Jr rast: 
ಇಠಿಗಇತಾಗಾರ್ಗಂತಗಿ Taga FETA: | 
dreaded: gfvatsd ftaT- 
qa Aereaatasatd ಇಗಿತೆ mafia | 305 || 


ವ್ಯಾಸೇನ ವೃಪ್ತ: ಬೀಜಃ ಶ್ರುತಿಭುವಿ ಭಗವತ್ವಾ; ದಲಬ್ಬಾ' ಂಕುರಶ್ರೀ: 
ಪ್ರತ್ನೈರೀಷತೃಭಿನ್ನೋನಜನಿ ಜಯಮುನಿನಾ ಸಮೃಗುದ್ದಿನ್ನಶಾಖಃ । 
ಮಾೌನೀಶವ್ಯಾಸರಾಜಾದುದಿತಕಿಸಲಯ: ಪುಷ್ಟಿ ತೋಯಂ ಜಯೀಂದ್ರಾ- 
ದದ್ಯಶ್ರೀ ರಾಘವೇಂದ್ರಾದ್ವಿಲಸತಿ ಫಲಿತೋ ಮಧ್ವಸಿದ್ಧಾಂತಶಾಖೀ 1370 
ಅನ್ವಯಾರ್ಥ: 

ಮದ್ದಸಿದ್ದಾಂತಶಾಖೀ- ಮಧ್ವಸಿದ್ದಾಂತವೆಂಬ ವೃಕ್ಷವು ಶ್ರುತಿಭುವಿ- ವೇದವೆಂಬ 
ಭೂಮಿಯಲ್ಲಿ, ವ್ಯಾಸೇನ ಶ್ರೀವೇದವ್ಯಾಸರಿಂದ. ವೃಷ್ಪಬೀಜಃ: ಬಿತ್ತಲ್ಪಟ್ಟ 
ಬೀಜವುಳ್ಳದ್ದಾಗಿ, ಭಗವತ್ತಾದಲಬ್ಬಾಂಕುರಶ್ರೀಃ- ಶ್ರೀಮದಾಚಾರ್ಯರಿಂದ ಪಡೆದ 
ಮೊಳಕೆಯೆಂಬ ಸಂಷತ್ತುಳ್ಳದ್ದಾಗಿ, ಪ್ರ ಪ್ರತ್ನೈ = ಪ್ರಾಚೀನಟೀಕಾಕಾರರಿಂದ, ಈಷತ್‌ 
ಪ್ರಭಿನ್ನಜ ಸ್ವಲ್ಪ ಚಿಗುರೊಡೆದದ್ದಾ ಗಿ ಸಃ ಶ್ರೀಮಜ್ಜಯತೀರ್ಥರಿಂದ, 
ಸಮ್ಯಕ್‌: ಚಿನ್ನಾಗಿ, ಉದ್ದಿನ್ನಶಾಖಃ- ಬೆಳೆದ ಕೊಂಬೆಗಳುಳ್ಳದ್ದು ಅಜನಿ- ಆಯಿತು. 


ಜೆ 


ಮ್‌ೌನೀಶ ವ್ಹಾಸರಾಜಾತ್‌- ವ್ಯಾಸರಾಜಯತಿವರ್ಯ ರಿಂದ, ಉದಿತಕಿಸಲಯಃ- 


ಗುರುಗುಣಸ್ತವನಮ್‌ 59 


ಮೂಡಿದ ಚಿಗುರೆಲೆಯುಳ್ಳದ್ದು, ಅಜನಿ- ಆಯಿತು. ಅಯಂ- ಈ ವೃಕ್ಷವು, 
ಜಯೀಂದ್ರಾತ್‌- ಶ್ರೀವಿಜಯೀಂದ್ರರಿಂದ, ಪುಷ್ಪಿತಃ-: ಹೂಬಿಟ್ಟಿತು. ಅದ್ಯ- 
ಇಂದು, ಶ್ರೀರಾಘವೇಂದ್ರಾತ್‌- ಶ್ರೀರಾಘವೇಂದ್ರರಿಂದ, ಫಲಿತಃ: ಫಲಭರಿತ- 
ವಾಗಿ, ವಿಲಸತಿ- ಶೋಭಿಸುತ್ತ. ದೆ. 


ಭಾವಾರ್ಥ: 

ಶ್ರೀಮಧ್ವಸಿದ್ಧಾಂತಪ್ಪಕ್ಷಕ್ಕೆ ಶ್ರೀಬಾದರಾಯಣರು ವೇದಭೂಮಿಯಲ್ಲಿ 
ಬ್ರಹ್ಮಸೂತ್ರ ಗಳಿಂಬ ಬೀಜ ಬಿತ್ತಿದರು. ಅದು ಸರ್ವಮೂಲನಿರ್ಮಾತೃಗಳಾದ 
ಮಧ್ವರಿಂದ ಮೊಳಕೆ ಕಂಡಿತು. ಪದ್ಮನಾಭತೀರ್ಥರೇ ಮೊದಲಾದವರಿಂದ ಸ್ವಲ್ಪ 
ಮೇಲೆ ಬಂದಿತು. ಜಯತೀರ್ಥರಿಂದ ಶಾಖೆಗಳು ಬೆಳೆದವು. ವ್ಯಾಸರಾಜರಿಂದ 
ಗೆಲ್ಲಿನಲ್ಲಿ ಚಿಗುರು ಮೂಡಿತು. ವಿಜಯೀಂದ್ರರಿಂದ ಹೂ ಬಿಟ್ಟಿತು. ಇಂದು 
ಶ್ರಿರಾಘವೇಂದ್ರರಿಂದ ಫಲಭರಿತವಾಗಿ ಶೋಭಿಸುತ್ತಿದೆ. ಈ 


ಮಧ್ವಸಿದ್ಧಾಂತವೃಕ್ಷ. 
ಉಪಸಂಹಾರ 
ಇ7ಇಿಗಗಿಸಗಗತಗೌಷ 71 | 
ada 33 ಸಾಗ TATA ॥| 34 11 


॥! ಘೌ ಚೌಸಸಾತೆರ್ಗಾಣಾತಾಗಿತ್ಪಗಿನಾಗೆಳೆಳಳಗೌರ್ಗ7 
೫ೌಸಾಫಿನಗ್‌ತ್‌ AR ToT 7೫77೫೫।! 
ಮಾದ್ಯದದ್ವೈತವಿದ್ಯಾವದ್‌ಗರ್ವನಿರ್ವಾಪಣಕ್ಷಮ: । 
ವಾದೀಂದ್ರಯತಿರಾಟ್‌ ತೇನೇ ಭಕ್ತ್ಯಾ ಗುರುಗುಣಸ್ತವಂ ॥ 38 ॥ 
॥ ಇತಿ ಶ್ರೀಮತ್ನರ್ವತಂತ್ರಸ್ವತಂತ್ರಶ್ರೀಮದುಪೇಂದ್ರತೀರ್ಧಶಿಷ್ಟೇಣ 
ಶ್ರೀಮದ್ವಾದೀಂದ್ರತೀರ್ಥೇನ ವಿರಚಿತಂ ಗುರುಗುಣಸ್ತವನಂ ಸಮಾಪ್ತಮ್‌ ॥ 


60 ಶ್ರೀವಾದೀಂದ್ರತೀರ್ಥವಿರಚಿತಂ 


ಅನ್ವಯಾರ್ಥ : 

ಮಾದ್ಯದದ್ದೆ ಹೌವಿದ್ಯಾವದ್‌ ಗರ್ವನಿರ್ವಾಪಣಕ್ಷಮ: - ಮಾದ್ಯದ್‌- ಮದಿಸಿದ, 
ಅದ್ದೆ ತವಿದ್ದಾವತ್‌- ಅಜೆ ತವಿದಾಂಸರ, ಗರ್ವ: ಗರ್ವವನು, ನಿರ್ವಾಪಣ:- 

ವಲ ಳಿ ವಳ ವ ಇ 
ನಿರಾಸಮಾಡುವುದರಲ್ಲಿ, ಕ್ಷಮಃ- ಸಮರ್ಥರಾದ, ವಾದೀಂದ್ರಯತಿರಾಟ್‌- 
ವಾದೀಂದ್ರಯತಿರಾಜರು, ಭಕ್ತಾ: ಭಕ್ತಿಯಿಂದ, ಗುರುಗುಣಸವಂ- 
ಇಲ್ರಿ ಎಚ ಇನಿ 

ಗುರುಗುಣಸ್ತವನವನ್ನು ಶೇನೇಂ ಮಾಡಿದರು. 


ಭಾವಾರ್ಥ: 
ಮದಿಸಿದ ಪರಮತಪಂಡಿತರನ್ನು ಖಂಡಿಸುವ ವಾದೀಂದ್ರಯತಿರಾಜರು 
ಭಕ್ತಿಯಿಂದ ಗುರುಗುಣಸ್ತವನವನ್ನು ರಚಿಸಿದರು. 


ಹ 


